ತಲಾಕ್‌ 


[ವಿವಾಹ ವಚ್ಛೀದನ] 


ಶೈಖ್‌ ಮುಹಮ್ಮದ್‌ ಕಾರಕುನ್ನು‏ .کا 


ಪರಮ ದಯಾಮಯನ್ನೂ ಕರುಣಾಳುವೂ ಆದ ہیدہ‎ ನಾಮದಿರದ 
ಪ್ರಕಾಶಕರ ಮಾತು 


“۹ ತಟ್‌ ಅಥವಾ ವಿವಾಹ ವಿಚ್ಛೇದನ ಕ್ರಮ ಇಂದು 
ಬಹಳಷ್ಟು ಟೀಕೆಗೆ ಗುರಿಯಾಗಿದೆ. ಇಸ್ಲಾಮ್‌ - ಮತ್ತು ಮುಸ್ಲಿಮರನ್ನು ನಿಂದಿಸು 
ವುದಕ್ಕಾಗಿ یہ‎ ್ಲಿಮಿನ ವೈರಿಗಳು ಬಳೆಸುತಿ ತ್ತಿರುವ ವಿಷಯಗಳಲ್ಲಿ " ಇದೊ ಒಂದು. 
ಇಷ್ಟಬಂದಂತೆ ماس‎ ವಿಚ್ಚೆ ಸ್ಫೇದನ ನೀಡುವ ಅವಕಾಶವನ್ನು ಪುರುಷರಿಗೆ 
ನೀಡುವ ಮೂಲಕ ಇಸ್ಲಾಮ್‌ ಧರ್ಮವು ಸ್ತ್ರೀಯರನ್ನು ಶೋಷಿಸುತ್ತಿ ದೆಯೆಂದು 
ಪ್ರಗತಿಪರರು ಮೊಸಳೆ ಕಣ್ಣೀರು ಸುರಿಸುತ್ತಿ ಶ್ರಿದ್ದಾರೆ. 

"ಹಾಗೆ ನೋಡಿದರೆ ವಿವಾಹ ವಿಚ್ಛೀದನವನ್ನು ಕೇವಲ ಇಸ್ಲಾ; ಮ್‌ ಧರ್ಮ 
ಮಾತ್ರ ಅನುಮತಿಸಿರುವುದಿಲ್ಲ. ಪ್ರಾರಂಭ ಕಾಲದ ಖ್ಯಾತ ನಾಗರಿಕತೆಯ 
ವಕ್ತಾರರಾಗಿರುವ ಗ್ರೀಕ್‌ ಜನರಲ್ಲಿ: ವಿವಾಹ ವಿಚ್ಚಿ ಕ್ಛೀದನಕ್ಕೆ ಯಾವುದೇ ಲಂಗು 
ಲಗಾಮು 'ಇರಲಿಲ್ಲ. ರೋಮನರ ದೃಷ್ಟಿಯಲ್ಲಿ ವಿಚ್ಛೇದನವು ಎವಾಹ ಪದ್ಧತಿಯ 
ಒಂದು ಪ್ರಧಾನ ಅಂಶವಾಗಿತ್ತು. ಬೈಬಲ್‌ನ ಹಳೆ ಒಡಂಬಡಿಕೆಯನ್ವಂಯ ಯಹೂದಿ 
ಯರಲ್ಲಿಯೂ ವಿವಾಹ ವಿಚ್ಛೆ 28 ಮತ್ತು ಮರುವಿವಾಹವನ್ನು 
ಅನುಮತಿಸಲಾಗಿತ್ತು. ' ಯಹೊದಿಯರ. ದೃಷ್ಟಿಕೋನದಂತೆ ಪತ್ನಿಯು ಪರಸಂಗ 
ನಡೆಸಿದರೆ ಆಕೆಯನ್ನು ಕಣ್ಣಾ ಯವಾಗಿ ತೊರೆಯಬೇಕಾಗಿತ್ತು. ಮಾತ್ರವಲ್ಲ ಹತ್ತು 
ವರ್ಷಗಳ ಕಾಲ ಮಳ್ಳ ಳಾಗದಿದ್ದರೂ ಪತ್ನಿಗೆ ವಿಚ್ಛೇದನ ನೀಡಬೇಕಾಗಿತ್ತು. 
ಧಾರ್ಮಿಕವಾಗಿ' ವಿವಾಹವನ್ನು ಅಭೇದ್ಯ ಸಂಬರಿಧನೆಂದು ಪರಿಗಣಿಸಿದ್ದ ಪಾಶ್ಚಾತ್ಯ 
ಕ್ರೈಸ್ತ ಸಮುದಾಯದಲ್ಲಿಯೂ ಎವಾಹ ವಿಚ್ಛೇದನ ಕ್ರಮ' ಈಗ ವ್ಯಾ ಹಕವಾಗಿದ. 
ಅದೊಂದು ಅನಿವಾರ್ಯತೆಯೆಂಬುದನ್ನು ಅವರೂ ಮನಗಂಡಿದ್ದಾ 7 

ಹಿಂದೂ ಭರ್ಮಾಚಾರದಂತೆ ವಿವಾಹ ವಿಚ್ಛೇದನ ನಿಷಿದ್ಧವಾಗಿತ್ತು. ಪತಿ- 
ಪಶ್ನಿಯರಲ್ಲಿ ಅದೆಷ್ಟೇ ವೈರ ವಿದ್ವೇಷ ಬೆಳೆದು ಜೀವನ ನರಕ ಸೆದೃಶವಾದರೂ ವಿವಾಹ . 
ವಿಚ್ಛೇದನ ಮಾಡುವಂತಿಲ್ಲ. ಹಿಂದಿನ ಕಾಲದಲ್ಲಿ ಸ್ತ್ರೀಯರನ್ನು ಸಂಪೂರ್ಣವಾಗಿ 
ದಮನಿಸ ಪೀಡಿಸುವ ಕ್ರಮವಿತ್ತು: ಪತಿಯ ಎಲ್ಲ 'ಕ್ರಾರ್ಯಗಳನ್ನು ಸಹಿಸಿ ಆಕೆ 
ಬಾಳಬೇಕಾಗಿತ್ತು. ಪತಿಯು ಎಷ್ಟೇ ದುರಾಚಾರಿಯಾಗಿದ್ದರೂ ಪರಸ್ತ್ರೀಸಂಗ 
ನಡೆಸುವವನಾಗಿದ ರೂ ಅಸಭ್ಯ ನಾಗಿದ್ದರೂ ಪತಿವ್ರತೆಯು ಅತನನ್ನು ಜೇವನಂತೆ 


ಪೂಜಿಸಬೇಕೆಂದು 'ಮನುಸ್ಕೃತಿ ಹೇಳುತ್ತದೆ. ಆದರೆ ವೇದ ಕಾಲಕ್ಕಿಂತ ಮುಂಚ 
`ವಿಮೌಹ ಎಚ್ಛೇದನ ಮತ್ತು ಮರುವಿವಾಹದ ಅನುಮತಿಯಿತ್ತೆ رو‎ ತಿಳಿದು 
ಬರುತ್ತದೆ. ಆ ಬಳಿಕ ಅವುಗಳನ್ನು ನಿಷೇಧಿಸಲಾಯಿತು. 1856ರಲ್ಲಿ ವಿಧವಾ 
ವಿವಾಹವನ್ನು ಕಾನೂನುಬದ್ಧ ಗೊಳಿಸಲಾಯಿತು. 1946ರಲ್ಲಿ' ಹಿಂದೂ ಸ್ತ್ರೀಯರಿಗೆ 
ವಿವಾಹ ವಿಚ್ಛೇದನದ ಕಾನೂನುಬದ್ಧ ಅವಕಾಶ ದೊರೆಯಿತು. ವಿವಾಹ ಎಚ್ಛೇದನವು 
`ಒಂದು ನೈಸರ್ಗಿಕ ಜೀಡಿಕೆಯಾಗಿರುವುದೇ ಅದಕ್ಕೆ ಕಾರಣ. 

ಆಧುನಿಕ ಜಗತ್ತಿನ ಹೆಚ್ಚಿನೆಲ್ಲ "ಸಮಾಜ ಮತ್ತು ರಾಷ್ಟ್ರಗಳಲ್ಲಿಯೂ 
ವಿವಾಹ ಎಚ್ಛೇದನ ಕ್ರಮವನ್ನು "ಅಂಗೀಕರಿಸಲಾಗಿದೆ. ಕೆಲವು ವರ್ಗಗಳಿಲ್ಲಿ ಅದು 
ಬಹಳ ' ಸುಲಭವಾಗಿದೆ, ಇನ್ನು ಕೆಲವು ವರ್ಗಗಳಲ್ಲಿ ಸ್ವಲ್ಪಿ ಕಠಿಣವಾಗಿದೆ. 
ಅಮೇರಿಕ, ಫ್ರಾನ್ಸ್‌, ಇಂಗ್ಗೆ ್ಲಿಂಡ್‌, ಡೆನ್ಮಾರ್ಕ್‌ ಮುಂತಾದೆಡೆಗಳಲ್ಲಿ ವಿವಾಹ 
ವಿಟ್ಟೇದನ ವಿಪರೀತ ಏರಿದೆ. ಅದೇ ಬೇಳೆ ವಿವಾಹ ವಿಚ್ಛೇದನಕ್ಕಾಗಿ 
ಪುರುಷರಿಗಿಂತ ಹೆಚ್ಚಾಗಿ ಸ್ತ್ರೀಯರೇ ಕೋರ್ಟು ಕಟಕಟೆ ಹತ್ತು ತ್ತಿರುವುದು 
ಗಮನಾರ್ಹ." ಕಮ್ಯೂನಿಸ್ಟ್‌ ರಾಷ್ಟಗಳ ಸ್ಥಿತಿಯೂ ಇದಕ್ಕಿಂತ ಭಿನ್ನವಾಗಿಲ್ಲ. ' 

- ದಾಂಪತ್ಯ ಜೀವನದ ಭದ್ರತೆಗೆ ಪತಿ-ಪತ್ನಿಯರ -+ ರ ಪ್ರೀತಿಯೇ ಪ್ರಧಾನ 

ಅಂಶವಾಗಿದೆ. 'ಅದಿಲ್ಲ 8ھ‎ ಎರಸ, ಒಡಕು ವ لوس‎ ಸರಿ 
ಹೋಗದೆಂದು ಮನವರಿತಿಯಾದ' ಬಳಿಕವೂ ದಾಂಪತ್ಯ ಸಂಬಂಧವನ್ನು ಉಳಿಸಿ 
ಕೊಳ್ಳಬೇಕಾದ 'ಪರಿಸ್ಥಿತಿ ನಿಜಕ್ಕೂ 'ಮುರಲತಮಯ. ಪತ್ನಿಯ ಆತ್ಮಹತ್ಯೆ, ಕೊಲೆ . 
ಅಥವಾ ಅನೈತಿಕ ಸಂಬಂಧದ ಬಹುತೇಕ ಪ್ರ ಪ್ರಕರಣಗಳಿಗೆ ವಿರಸ ದಾಂಪತ್ಯ ಜೀವನ" 
ಹಾಗೂ ವಿವಾಹ ವಿಚ್ಛೇದನಕ್ಕೆ ಕಡಣಿ ಶರತ್ತು ಗಳಿರುವುದೇ Ed. 7 
ಎಲ್ಲ ನೈತಿಕ ಅನಿಷ್ಟವನ್ನು ತಪ್ಪಿ سنہ‎ ಗಿಯೇ ಇಸ್ಲಾಮ್‌ನಲ್ಲಿ ತಲಾಕ್‌ ಅಥವಾ ' 
ವಿವಾಹ ವಿಚ್ಛೇದನದ ಸೂಕ್ತ ವಿಧಾನವನ್ನು ನಿರ್ಣಯಿಸಲಾಗಿದೆ. 

ತಪ್ಪು ತಿಳುವಳಿಕೆ ಅಥವಾ ತಿಳುವಳಿಕೆಯ 'ಕೊರತೆಯಿಂದ ತಲಾಕ್‌ 
ಪದ್ಧತಿಯನ್ನು: ಟೀಕಿಸುವವರಿಗೆ ಮತ್ತು ಅದನ್ನು ದುರುಪಯೋಗಪಡಿಸುವವರಿಗೆ ಅದರ 
ವಾಸ್ತವಿಕತೆಯನ್ನು ತಿಳಿಯಲು ಈ ಕಿರು ಹೊತ್ತೆ ಗೆ ನೆರವಾದೀತೆಂದು ಆಶಿಸುತ್ತೇವೆ: 


. ಚ ಶಾಂತಿ ಪ್ರಕಾಶನ 


" ಎವಾಹಃ ಇಸ್ಲಾಮ್‌. ಧರ್ಮದಲ್ಲಿ 


5 3دا ہس ಮಿನ 21 "ಫಿನಾಹವು ಪವಿತ್ರ‏ اچ 
ಸುದ್ಧಥೆವಾದ ಕರಾರು.‏ ' 
"ಅವರು ನಿಮ್ಮಿಂದ ಬಲಿಷ್ಯ ಕರಾರನ್ನು ಪಡೆದಿರುತ್ತಾರೆ.' .(ಅನ್ನಿಸಾ: 21)‏ 
ನಿಷ್ಠೆಯಿಂದ ಪಾಲಿಸಬೇಕಾದ ಒಪ್ಪಂದವೂ‏ پا ಅದು ಮಾನವನು "ಅತ್ಮ‏ 
ಹೌದು." ಪ್ರವಾದಿಸು ಹೀಗೆ ಹೇಳಿದ್ದಾರೆ:‏ 
“ಸ್ರೀ-ಪುರುಷ. ಸಂಬಂಧವನ್ನು ಕಾನೂನುಬದ್ಧ ಗೊಳಿಸಲಿಕ್ಕಾಗಿ ನೀವು ಮಾಡಿದ‏ " 
ಒಪ್ಪಂದವು, ಪಾಲಿಸಬೇಕಾದ ಅತ ಧಿಕ ಹೊಣೆಯಿರುವ ಒಪ್ಪ ೦ದವಾಗಿದೆ.'‏ 
(ಬುಖಾರಿ) .‏ 
ಜೋಡಿಸುತ್ತಾನೆ.‏ ایت 0 ಆ 'ಮೂಲಕ ಅಲ್ಲಾ; ಹನು‏ 
ತರುವಾಯ ಅವರನ್ನು ಆತನು 'ಜತೆ' ಎಂದು ಕರೆಯುತ್ತಾನೆ. ಅದಕ್ಕಿ ಲತ ಮುಂಚಿ‏ 
'ಅವರು ಒಂಟಿಯಾಗಿದ್ದರು. ಆಗ. ಅವರು. ಜೋಡಿಯಾದರು. ಅದರಿಂದಾಗಿ --‏ 
ಉಭಯತ್ರರೂ ಪರಸ್ಪರ ಪ್ರತಿನಿಧಿಗಳಾಗುತ್ತಾರೆ.. ತಮ್ಮ ನೋವು ನಲಿವುಗಳನ್ನೂ;‏ ' 
ಆಶೆ-ಅಭಿಲಾಷೆಗಳನ್ನೂ ಪರಸ್ಪರ ಹಂಚಿಕೊಳ್ಳುತ್ತಾರೆ.‏ - 
"ನಿಮ್ಮಿಂದಲೇ ನಿಮಗೆ ಸಂಗಾತಿಗಳನ್ನು ಸೃಷ್ಟಿಸಿರುವುದು ಆತನ‏ 
(ಅರ್ರೂಮ್‌; 21)‏ ' رب ےت ದೃಷ್ಟಾಂತಗಳಲ್ಲಿ ಸೇರಿದೆ‏ 
ಯೌವನಕ್ಕೆ ಕಾಲಿರಿಸುವಾಗ ಸ್ತ್ರೀ-ಪುರುಷರಲ್ಲಿ ಪ್ರಕಟಿವಾಗುವ ಸ್ವಾಭಾವಿಕ‏ 
ತುಮುಲಗಳಿಗೆ ವಿವಾಹವು ಸೂಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅದು ಮನಸ್ಸಿಗೆ‏ 
ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುವ ಶ್ರೇಷ್ಠ ಕರ್ಮವಾಗಿದೆ.‏ 


6 2 ತಲಾಕ್‌ 


"'ಅವರಿಂದ ನೀವು ಮನಶ್ಯಾಂತಿ ಪಡೆಯಲಿಕ್ಕಾಗಿ.'' (ಅರ್ರೂಮ್‌: 21) 

ಪರಸ್ಪರ ಪ್ರೇಮ موہ‎ ಮತ್ತು ದಯೆಯು ದಾಂಪತ್ಯ ಸಂಬಂಧದ 
ಬುನಾದಿಯಾಗಿದೆ. 

“ಆತನು ನಿಮ್ಮೊಳಗೆ ಪ್ರೇಮ ಮತ್ತು ದಯೆಯನ್ನು ಮೂಡಿಸಿರುವನು.'' 

(ಅರ್ರೂಮ್‌: 21) 
ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಅಂಗೀಕರಿಸುವುದೇ ಅದರ ವಿಜಯ 
ಹೇತುವಾಗಿದೆ. 

"ಪ್ರೀಯರಿಗೆ ಕೆಲವು ಕರ್ತವ್ಯಗಳಿರುವಂತೆಯೇ ನ್ಯಾಯೋಚಿತ ಹಕ್ಕುಗಳೂ 
ಇವೆ." (ಆಲ್‌ ಬಕರಃ 228) 

ಇದು ದೇಹದ ಶೃಂಗಾರ ಮತ್ತು ಸೌಂದರ್ಯ ಸಂರಕ್ಸಣೆಗೂ ಅನ್ವಯ 
ವಾಗುತ್ತದೆ. دہ‎ ಅಬ್ಬಾಸ್‌(ರ) ಹೀಗೆ ಹೇಳಿದ್ದಾರೆ: 

' “ಪತ್ನಿಯು ನನಗಾಗಿ ಸುಂದರಿಯಾಗಿರಬೇಕೆಂದು ಬಯಸುವಂತೆಯೇ ಆಕೆಗಾಗಿ 
ನಾನು ಸುಂದರನಾಗಿರ ಬಯಸುತ್ತೇನೆ." 

ಲೈಂಗಿಕ ಕಾಮನೆಗಳ ಶಮನದಲ್ಲಿಯೂ ಪತ್ನಿಯ ನನನು ಮರೆಯ 
ಬಾರದು. ಪ್ರವಾದಿ(ಸ) ಹೀಗೆ ಹೇಳಿದ್ದಾರೆ: 

"ಪ್ರೀಯೊಂದಿಗೆ ಮಲಗುವಾಗ ಆಕೆಗೂ ಅನುಕೂಲ ಮಾಡಿಕೊಡಬೇಕು. 
ನಿನ್ನ ಅಭಿಲಾಷೆಯನ್ನು ಮೊದಲು ಪೂರೈಸಲು ತ್ವರೆ ಮಾಡಬಾರದು. ಆಕೆಯ 
ಬೇಡಿಕೆಯನ್ನೂ ಪೂರೈಸಬೇಕು.” } 

ಜೀವನ ಸಂಗಾತಿಯ ಹಕ್ಕುಗಳನ್ನು ಹಾನಿಗೊಳಿಸುವ ಆರಾಧನಾ ಕರ್ಮಗಳೂ 
ಅನಪೇಕ್ಸಣೀಯವಾಗಿದೆ. ಹಲವಾರು ದಿನಗಳ ತನಕ ಪತ್ನಿಯ ಜತೆ ಮಲಗದೆ 
ನಮಾರು್‌ ಹಾಗೂ ಉಪವಾಸವ್ರತಗಳಲ್ಲಿ ' ನಿರತರಾಗಿದ್ದ ಖೌಲಾರ ಪತಿ 
ಉಸ್ಮಾನ್‌ರಿಗೆ ಪ್ರವಾದಿವರ್ಯರು(ಸ)' ಉಪವಾಸ ತೊರೆಯುವಂತೆ ಆದೇಶಿಸಿದರು. 
ಪ್ರಿಯತಮೆಯ “ಭಾವತುಮುಲಗಳನ್ನೂ ಲೈಂಗಿಕ ದಾಹವನ್ನೂ ಶಮನಿಸುವಂತೆ 
ಆಜ್ಞಾಪಿಸಿದ್ದರು. 

ಜೀವನದ ಜಟಿಲ ಕೆಲಸ ಕಾರ್ಯಗಳ ನಡುವೆಯೂ ಬಿಡುವು ಮಾಡಿಕೊಂಡು 
ಪತ್ನಿಯರೊಂದಿಗೆ ಸರಸ ಸಲ್ಲಾಪ ನಡೆಸಬೇಕು. ಪ್ರವಾದಿ(ಸ) ಹೇಳಿದ್ದಾರೆ: 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 7 


ಲಾ 
“ರಸಿಕ ಯುವ ಪತ್ನಿಯರಿಗೆ ಯೋಗ್ಯವಾದುದನ್ನು ನೀವು ಒದಗಿಸಬೇಕು." 
ಪತ್ನಿಯರ ಜತೆ ಪ್ರವಾದಿವರ್ಯರ(ಸ) ವರ್ತನೆಯ ಕುರಿತು ಹ.ಆಯಿಶಾ(ರ) 
ಹೀಗೆ ಹೇಳಿದ್ದಾರೆ: 
“ಪ್ರವಾದಿಯವರು(ಸ ಪತ್ನಿಯರೊಂದಿಗೆ ಏಕಾಂತವಾಗಿರುವಾಗ ಧಾರಾಳವಾಗಿ 
ನಗುವ ಸೌಮ್ಮ ಪುರುಷರಾಗಿದ್ದರು." 
ಇಮಾಮ್‌" ಗರ್ಬ್ನಾಲಿ(ರ) ಹೀಗೆ ಹೇಳಿದ್ದಾರೆ: "ಸ್ತ್ರೀಯರ ಜತೆ ಸರಸ 
ನಡೆಸಿ, ರತಿಕ್ರೀಡೆಗಳಲ್ಲಿ: ಭಾಗಿಯಾಗಬೇಕು. ಅದು ಅವರ "ಅಂತರಂಗವನ್ನು 
ಪುಳಕಿತಗೊಳಿಸುತ್ತದೆ. ಪ್ರವಾದಿವರ್ಯರು(ಸ) ಅವರೊಂದಿಗೆ ರತಿಕ್ರೀಡೆ ನಡೆಸು 
ತ್ತಿದ್ದರು. ವರ್ತನೆ ಮತ್ತು ಕ್ರಿಯೆಗಳಲ್ಲಿ ಅವರ ಮಟ್ಟಕ್ಕೆ ಇಳಿಯುತ್ತಿದ್ದರು." 
(ಇಹ್‌ಯಾ ಉಲೂಮುದ್ದೀನ್‌) 
ಜೀವನಾವಶ್ಯಕತೆಗಳಲ್ಲಿ' ಪಶಿ-ಪತ್ನಿಯರು ಸಮಾನತೆಯನ್ನು ಪಾಲಿಸಬೇಕು. 
ಆಹಾರ, ವಸ್ತ್ರ, ವಸತಿ ಇತ್ಯಾದಿಗಳಲ್ಲಿ ಪುರುಷನೂ ತನ್ನ ಸಮಾನ ಪಾಲನ್ನು 
ಪತ್ನಿಗೂ' ಒದಗಿಸಬೇಕು. ಪ್ರವಾದಿವರ್ಯರು(ಸ) ಹೇಳಿದ್ದಾರೆ: 
"ನೀನು ಉಂಡರೆ ಆಕೆಗೂ ಉಣಿಸು, ನೀನು ತೊಟ್ಟರೆ ಆಕೆಗೂ ತೊಡಿಸು." 
(ಅಬೂದಾವೂದ್‌, ಇಬ್ದು. ಹಿಬ್ಬಾನ್‌) 
"ಆಹಾರ پت‎ ಬಟ್ಟೆ ಒದಗಿಸುವುದು ನಿಮ್ಮ ಕರ್ತವ್ಯವಾಗಿದೆ." 
(ಮುಸ್ಲಿಮ್‌) 
"ಅಹಾರ ಕೊಡಬೇಕಾದವರಿಗೆ ಅದನ್ನು وم‎ ಮಹಾ 
ಅಪರಾಧವಾಗುತ್ತದೆ.” - 
(ಅಬೂದಾವೊಜ್‌,. ನಸಾಈ, ಹಾಕಿಮ್‌) 
ಸಾಮಾನ್ಯವಾಗಿ ಸ್ತ್ರೀಯ ಗುಣನಡತೆಯು ಪುರುಷರಿಗೆ ಅರ್ಥೈಸಲಾಗದ 
ಹಲವು ವಿಚಿತ್ರ ಮತ್ತು ರಹಸ್ಯಗಳ ಮಿಶ್ರಣವಾಗಿದೆ. ಅವರು ಪ್ರೀತಿಯ ಸ್ವರೂಪ 
ಮತ್ತು ಪ್ರೇಮದ ಪ್ರತೀಕವಾಗಿದ್ದಾರೆ. ಅದರೊಂದಿಗೆ ರಸಿಕತೆಯೂ ಅವರಲ್ಲಿ 
ಹಾಸು ಹೊಕ್ಕಾಗಿದೆ. ಆದ್ದರಿಂದಲೇ ಪ್ರವಾದಿವರ್ಯರು(ಸ) ಅವರನ್ನು ಬಾಗಿದ 
ಪಕ್ಕೆಲುಬುಗಳಿಗೆ "ಹೋಲಿಸಿದ್ದಾರೆ. ಅವರನ್ನು ಅವಸರದಿಂದ ನೇರಗೊಳಿಸ 
ಬೇಡಿರೆಂದೂ ಆದೇಶಿಸಿದ್ದಾರೆ. 


8 | 4 ತಲಾಕ್‌ 


ಮಳೆಗಾಗಿ ಕಾಯುವ' ಜಾತಕ ಪಕ್ಷಿಯಂತೆ ಸ್ತ್ರೀಯರು ಪುರುಷನ ಪ್ರೇಮ 
ಮತ್ತು ಸದ್ವರ್ತನೆಯನ್ನು ಸಹಜವಾಗಿ ನಿರೀಕ್ಷಿಸುತ್ತಾರೆ. ಆದ್ದರಿಂದ ಅವರೊಂದಿಗಿನ 
ಒಡನಾಟವು ಆ ನಿರೀಕ್ಸೆಗೆ ಪೂರಕವಾಗಿರಬೇಕೆಂದು ಅಲ್ಲಾಹನು ಆಜ್ಞಾಪಿಸಿದ್ದಾನೆ: 
"ನೀವು ಅವರೊಡನೆ ಉತ್ತಮ ರೀತಿಯಲ್ಲಿ ವರ್ತಿಸಿರಿ.” (ಅನ್ನಿಸಾ: 19) 
ಪವಿತ್ರ ಕುರ್‌ಆನಿನ ದೃಷ್ಟಿಯಲ್ಲಿ ಪತಿ-ಪತ್ನಿಯರು ಎರಡು ದೇಹಗಳಿರುವ 
ಒಂದೇ ಜೀವವಾಗಿದ್ದಾರೆ. ಸಂಪರ್ಕ, ಅಲಂಕಾರ, 'ಸಂರಕ್ಸಣೆ, ಆಸರೆ ಇತ್ಯಾದಿ 
ಗಳಲ್ಲಿ ಅವರು ಪರಸ್ಪರ ಆವರಣವಾಗಿ ವರ್ತಿಸುತ್ತಾರೆ. 
''ಅವರು ನಿಮ್ಮ کس‎ ಮತ್ತು ನೀವು ಅವರ ಉಡುಪಾಗಿದ್ದೀರಿ.'' 
4 (ಅಲ್‌ಬಕರಃ: 187) 
ಸ್ತ್ರೀಯರು ಪುರುಷರ ವಶ. ಒಪ್ಪಿಸಲಾಗಿರುವ ಅಲ್ಲಾಹನ ಅಮಾನತ್‌ 
ಆಗಿದ್ದಾರೆ. ಪ್ರವಾದಿಯವರು(ಸ) ತಮ್ಮ ವಿದಾಯ ಭಾಷಣದಲ್ಲಿ ಹೀಗೆ ಹೇಳಿದರು: 
"ಪ್ರೀಯರ ವಿಷಯದಲ್ಲಿ ನೀವು ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನ 
ನ್ಮಾಸವಾಗಿ (ಅಮಾನತ್‌ ಆಗಿ) ಅವರನ್ನು ನಿಮಗೆ ಒಪ್ಪಿಸಲಾಗಿದೆ." 
(ತಿರ್ಮಿದಿ) 
ಆದ್ದ! ರಿಂದ ಅವರೊಂದಿಗೆ ಅತ್ಯುತ್ತಮವಾಗಿ ವರ್ತಿಸುವವರೇ ಶ್ರೇಷ್ಠರು 
ಮತ್ತು ಸಭ್ಯರು. ಪ್ರವಾದಿ(ಸ) ಹೇಳಿದ್ದಾರೆ: 
"ಪತ್ನಿಯರೊಡನೆ ಅತ್ಯುತ್ತಮವಾಗಿ ವರ್ತಿಸುವವರೇ ನಿಮ್ಮಲ್ಲಿ 
ಅತ್ಯ್ಕುತ್ತಮರು.” " (ಅಹ್ಮದ್‌, ತಿರ್ಮಿದಿ) 
ತುಲನಾತ್ಮಕವಾಗಿ ಸ್ತ್ರೀಯು ಪುರುಷ ನಿಗಿಂತ ದುರ್ಬಲಳು. ಆದ್ದರಿಂದ 
ಆಕೆಯನ್ನು" ದಮನಿಸಿ ಹಿಂಸಿಸಬಾರದು. 
"ಅವರಿಗೆ ಕಷ್ಟ ಕೊಡಲಿಕ್ಕಾಗಿ ನೀವು ಅವರನ್ನು ಪೀಡಿಸಬೇಡಿರಿ.'' 
(ತಲಾಕ್‌: 6) 
ಇಸ್ಲಾಮಿನ ದೃಷ್ಟಿಯಲ್ಲಿ ವಿವಾಹ ಸಂಬಂಧವು ಅನಶ್ವರವಾಗಿದೆ. ಅದು 
'ಫತಿ ಪಶ್ನಿಯರು ಸದಾ ಕೂಡಿ ಬಾಳುವ ಒಪ್ಪಂದವಾಗಿದೆ" ಆದ್ದರಿಂದಲೇ 
ಸಮಯ ನಿಗದಿತ ಸಂಬಂಧ ಅಥವಾ ತಾತ್ಕಾಲಿಕ ಒಪ್ಪಂದವನ್ನು ಇಸ್ಲಾಮ್‌ 
ಅಂಗೀಕರಿಸುವುದಿಲ್ಲ. ಕೆಲವೊಂದು ಶಿಯಾ ವರ್ಗಗಳು ಮಾತ್ರ 'ಮುತಲಃ' 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 9 


ವಿವಾಹವನ್ನು ಮಾನ್ಮ ಮಾಡಿವೆ. ಆದರೂ ಅವರಲ್ಲಿ ಬಹುಸಂಖ್ಯಾ ತರಾಗಿರುವ 

'ರುದಿಯಾಃ' ವಿಭಾಗವು ಅದನ್ನು - ವಿರೋಧಿಸುತ್ತದೆ. 

" ಮಾನವನು ಹಲವು ಆಶೆ, ಅಭಿಲಾಷೆ, ನಿರೀಕ್ಷೆಗಳೊಂದಿಗೆ ವಿವಾಹ 
ಜೀವನಕ್ಕೆ ಕಾಲಿರಿಸುತ್ತಾನೆ. ಆ ತನಕ ಅಪರಿಚಿತವಾಗಿದ್ದ ವಿವಾಹ ಜೀವನಕ್ಕೆ." 
ಪ್ರವೇಶಿಸುವಾಗ ಆಗುವ ಅನುಭವ ಮತ್ತು ಆಗ್ರಹಗಳು. ಅವರ್ಣನೀಯ 
ವಾಗಿರುತ್ತದೆ. ಸುಂದರ ಕನಸು. ಮತ್ತು ಸುಮಧುರ ಭಾವನೆಗಳ ಉತ್ಸಾಹ 
ಉಲ್ಲಾಸದೊಂದಿಗೆ ದಾಂಪತ್ಯ ಬೃಂದಾವನವನ್ನು ಪ್ರವೇಶಿಸಲಾಗುತ್ತದೆ. 

ಆದರೆ ಎಲ್ಲ ಕನಸುಗಳೂ ನನಸಾಗಲಾರವು. ವಾಸ್ತವಿಕತೆಗಳು ಕಲ್ಪನೆ 
ಗಳಿಗಿಂತ: ಭಿನ್ನವಾಗಿರುತ್ತದೆ. ಜಗತ್ತಿನ ಅಪರಿಚಿತವಾದ ಆಶಾಭಾವನೆಗಳಿಂದ 
ವಿವಾಹ ಜೀವನಕ್ಕೆ ಕಾಲಿರಿಸುವವರು, ಅಲ್ಲಿ ಸರ್ವಸಾಮಾನ್ಯವಾಗಿರುವ ಅಸ್ವಾರಸ್ಕ 
ಗಳಿಂದ ಕಂಗಾಲಾಗುತ್ತಾರೆ. ಅಭಿರುಚಿ, ಅಭಿಪ್ರಾಯ ಮತ್ತು ದೃಷ್ಟಿಕೋನಗಳಲ್ಲಿ 

ಭಿನ್ನತೆ ಯಿರುವವರು ಒಂದುಗೂಡಿದಾಗ ವಿರಸ ಹುಟ್ಟುವುದು ಸ್ವಾಭಾವಿಕ. ಈ 

ಹಂತದಲ್ಲಿ ಇಸ್ಲಾಮ್‌ ಮಧ್ಯೆ ಪ್ರವೇಶಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಬಿರುಕು 

ಬಿದ್ದು ಛಿದ್ರವಾಗದಂತೆ ಕಾಪಾಡುತ್ತದೆ. ಅದಕ್ಕಾಗಿ ಸಹನೆ ಮತ್ತು ಔದಾರ್ಯ 
ದಿಂದ ವರ್ತಿಸುವಂತೆ ವಿನಂತಿಸುತ್ತದೆ. 

"ನೀವು ಕ್ಷಮಿಸಿ, ಔದಾರ್ಯತೋರಿ, ತಪು ಎಗಳನ್ನು ಕ್ಷಮಿಸಿರಿ. ಅಲ್ಲಾಹನು 
ಅತ್ಯಧಿಕ ಕ್ಷಮಾಶೀಲನೂ" ಕರುಣಾನಿಧಿಯೂ ಆಗಿದ್ದಾನೆ." 

; | (ಅತ್ತಗಾಬುನ್‌: 14) 
ಪ್ರವಾದಿ(ಸ). ಹೇಳಿದರು: 
“ಸತ್ಯವಿಶ್ವಾಸಿಯು ಓರ್ವ ಸತ್ಯವಿಶ್ವಾಸಿನಿಯನ್ನು' ದ್ವೇಷಿಸಬಾರದು. ಆಕೆಯ 

ಒಂದು ಗುಣವು ಆತನನ್ನು ಕುಪಿತಗೊಳಿಸಿದರೆ ಬೇರೊಂದು ಗುಣವು ತೃಪ್ತಿ 

' ಪಡಿಸಬಹುದು.". (ಮುಸ್ಲಿಮ್‌) 
ಪತ್ನಿಯ ಎಲ್ಲ ಬೇಡಿಕೆಗಳನ್ನೂ ಪತಿಯಿಂದ ಸದಾ ಈಡೇರಿಸಲಾದೀತೆಂದು 

ಹೇಳಲಾಗುವುದಿಲ್ಲ. ಅಂತೆಯೇ ಆತನ ಹಲವು ಗುಣನಡತೆ ವರ್ತನೆಗಳು ಆಕೆಯ 

ಭಾವನಾಲೋಕದಲ್ಲಿ ಮೂಡಿದ್ದು ಪ್ರಿಯತಮನಿಗಿಂತ ಭಿನ್ನವಾಗಿರಬಹುದು. 
ಆದ್ದರಿಂದ ಆಕೆಯ ಸುಂದರ ವದನದಿಂದ ಮುಗುಳ್ಲೆಗೆ ಮಾಯವಾಗುವುದು. 


10 i 'ತಲಾಕ್‌ 


ಮುಖ ಸಿಂಡರಿಸುವುದು. ಅಷ್ಟರಲ್ಲಿ ಪುರುಷನ ಕಣ್ಣುಗಳೂ ಕೆ೦ಪೇರುವುದು. ಅದು 
ತಕ್ಷಣವೇ ತಿಳಿಯಾಗಬೇಕು. ಅದಕ್ಕಾಗಿ ಹೆಣ್ಣಿನ ಮುಖದಲ್ಲಿ ಕವಿದಿರುವ ಮೋಡವು 
ಮಾಯವಾಗಿ ತಿಳಿ ನಗೆ ಪ್ರತ್ಯಕ್ಷವಾಗಬೇಕು: ಈ ಹಿನ್ನೆಲೆಯಲ್ಲಿ ಇಸ್ಲಾಮ್‌ ಆಕೆಗೆ 
ಹೀಗೆ ಜ್ಞಾಪಿಸಿ ಕೊಡುತ್ತದೆ. 

"ಪತಿಯ ದುರ್ಗುಣಗಳನ್ನು ಸಹಿಸಬಲ್ಲ ಸ್ತ್ರೀಗೆ ಫರೋವನ ಪತ್ನಿ 
ಆಸಿಯಾರಿಗೆ ದೊರೆತ ಮಹೋನ್ನತ ಪ್ರತಿಫಲ ದೊರೆಯುವುದು.” (ಹದೀಸ್‌) 
| "ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮುಂದೆ ಸಾಷ್ಟಾಂಗವೆರಗುವುದಕ್ಕೆ 

ಅನುಮತಿ ಇರುತ್ತಿದ್ದರೆ, ಸ್ತ್ರೀಯು ತನ್ನ ಪತಿಗೆ ಸಾಷ್ಟಾಂಗವೆರಗುವಂತೆ 
ಆಜ್ಞಾಪಿಸುತ್ತಿದ್ದೆ.” (ಹಾಕಿಮ್‌) 
ಪತ್ನಿಯ ಅರೋಚಕ ವರ್ತನೆಗಳು ಪತಿಯನ್ನು ಕುಪಿತಗೊಳಿಸುತ್ತದೆ. ಆತನ 
ನಾಲಿಗೆ ಸಡಿಲವಾಗುತ್ತದೆ. ಇದರಿಂದ ದಾಂಪತ್ಮದ ಬಳ್ಳಿಯು ಸೊರಗುತ್ತದೆ. 
ಆದ್ದರಿಂದ ಪ್ರವಾದಿ(ಸ) ಹೇಳಿದ್ದಾರೆ: 

"ಪತ್ನಿಯನ್ನು ತೆಗಳಬೇಡಿ." (ಅಹ್ಮದ್‌, ಅಬೂ ದಾವೂದ್‌) 

"ಪತ್ಲಿಯೊಡನೆ ಉತ್ತಮ ರೀತಿಯಲ್ಲಿ ವರ್ತಿಸುವಾತನೇ ನಿಮ್ಮಲ್ಲಿ 
ಅತ್ಯ್ಕುತ್ತಮನು. ನಾನು ನಿಮ್ಮ ಷೈಕಿ ಮನೆಮಂದಿಯೊಡನೆ ಅತ್ಯುತ್ತಮವಾಗಿ 
ವರ್ತಿಸುವವನಾಗಿದ್ದೇನೆ. " | (ಮುಸ್ಲಿಮ್‌). 

ಸ್ತ್ರೀಯರ ಕೋಮಲ ಸ್ವಭಾವದಿಂದಾಗಿ ಅವರಲ್ಲಿ ಹಲವು ದೌರ್ಬಲ್ಯಗಳು 
ವ್ಯಕ್ತವಾಗಬಹುದು. ಅದು ಪುರುಷನನ್ನು ರೇಗಿಸಿ ದ್ವೇಷದಿಂದ ವರ್ತಿಸುವಂತೆ 
ಪ್ರೇರೇಪಿಸುತ್ತದೆ. ಈ ಪರಿಸ್ಥಿತಿಯನ್ನು ತಪ್ಪಿಸಲಿಕ್ಕಾಗಿ ಅಂತಹ ಅರೋಚಕ 
ದೌರ್ಬಲ್ಯಗಳನ್ನು ನಿರ್ಲಕ್ಸಿಸಿ ಆನಂದದಾಯಕ ವಿಷಯಗಳನ್ನು ಪರಿಗಣಿಸಬೇಕೆಂದು 
ಇಸ್ಲಾಮ್‌ ಆದೇಶಿಸುತ್ತದೆ. 

"ಒಂದು ವೇಳೆ ನೀವು ಅವರ ಕೆಲವು ಗುಣಗಳನ್ನು ಮೆಚ್ಚದಿದ್ದರೆ, ಆ 
ಮೆಚ್ಚದಿರುವ ವಿಷಯದಲ್ಲಿಯೇ ಅಲ್ಲಾಹನು ಹಲವು ಒಳಿತುಗಳನ್ನು ಇಟ್ಟಿರಲೂ 
ಬಹುದು." (ಅನ್ನಿಸಾ: 19) 

ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರು ಪರಸ್ಪರ ಸ್ನೇಹ ಸದ್ಭಾವನೆಗಳಿಂದ 
ವರ್ತಿಸಬೇಕೆಂದು ಇಸ್ಲಾಮ್‌ ಆಜ್ಞಾಪಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳ , 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 11 


ಬಗ್ಗೆ ಪ್ರಜ್ಞಾವಂತರಾಗಿರಬೇಕೆಂದು ಅದು ಎಚ್ಚರಿಸುತ್ತದೆ. ಪ್ರವಾದಿ(ಸ) ಹೀಗೆ 
ಹೇಳಿದ್ದಾರೆ: 

"ನೀವೆಲ್ಲರೂ ಹೊಣೆಗಾರರು. ನಿಮ್ಮ ಆಶ್ರಯದಲ್ಲಿರುವವರ ಕುರಿತು 
ವಿಚಾರಿಸಲ್ಪಡುವಿರಿ. ಪುರುಷನು ತನ್ನ ಕುಟುಂಬದ ಮೇಲ್ವಿಚಾರಕನು. ಆತನು 
ತನ್ನ ಅಶ್ರಯದಲ್ಲಿರುವವರ ಕುರಿತು ವಿಚಾರಣೆಗೆ ಗುರಿಯಾಗುವನು. ಸ್ತಿಯು 
ಪತಿಗೃಹದ ನಿರ್ವಾಹಕಳು. ಆಕೆಯೂ ತನ್ನ ನಿಯಂತ್ರಣದಲ್ಲಿರುವವರ ಕುರಿತು 
ವಿಚಾರಿಸಲ್ಪಡುವಳು. " (ಬುಖಾರಿ) 

ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ವೈಮನಸ್ಸು ತಲೆದೋರುತ್ತದೆ. 
ಅದರಿಂದ ವೈವಾಹಿಕ ಜೀವನದಲ್ಲಿ ಬಿರುಕುಂಟಾಗುತ್ತದೆ. ಮಾನವರು ವಿಭಿನ್ನ 
ರೀತಿ ಮತ್ತು ಸ್ವಭಾವವನ್ನು ಹೊಂದಿದ್ದಾರಷ್ಟೆ. ಕೆಲವು ಸ್ತ್ರೀಯರು ಕ್ಷುಲ್ಲಕ 
ವಿಷಯಗಳಿಗಾಗಿ ಜಗಳಾಡುತ್ತಾರೆ. ಪುರುಷರೊಡನೆ ಕೋಪಿಸಿ ಹುಬ್ಬು 
ಗಂಟಿಕ್ಕುತ್ತಾರೆ. ಅಂಥವರೊಡನೆ ಅದೇ ರೀತಿ ವರ್ತಿಸಿದರೆ ಒಡಕು ಹೆಚ್ಚುತ್ತದೆ. 
ಆ ಮೂಲಕ ಸಂಬಂಧವೇ ಕಡಿದು ಹೋಗಬಹುದು. ಇಂತಹ ಸಂದರ್ಭ 
ಗಳಲ್ಲಿ ಹೆಚ್ಚು ಪ್ರಬುದ್ಧತೆಯಿಂದ ವಿವೇಕಪೂರ್ಣವಾಗಿ ವ್ಯವಹರಿಸಬೇಕು. 
ಪ್ರೀತಿ ಪೂರ್ವಕವಾಗಿ ಹಿತೋಪದೇಶ ನೀಡಬೇಕು. ತಪ್ಪುಗಳನ್ನು ಎತ್ತಿ 
ತೋರಿಸಬೇಕು. ಕುಂದು ಕೊರತೆಗಳನ್ನು ಅವರಿಗೆ ಮನವರಿಕೆ ಮಾಡಿಸಬೇಕು. 
ದುರ್ಗುಣಗಳನ್ನು ದುಷ್ಪರಿಣಾಮಗಳನ್ನು ವಿವರಿಸಿ ಉಭಯ ಲೋಕಗಳಲ್ಲಿ 
ಅವರಿಂದಾಗುವ ಹಾನಿಯನ್ನು ತಿಳಿಯಪಡಿಸಬೇಕು. 

"ಸ್ತ್ರೀಯರು ಮಣಿಯದೆ ಅವಿಧೇಯತೆ ತೋರುವರೆಂಬ ಶಂಕೆಯಿದ್ದರೆ 
ಅವರನ್ನು ಉಪದೇಶಿಸಿರಿ."' (ಅನ್ನಿಸಾ: 34) 

ಪದೇಪದೇ ಉಪದೇಶಿಸುವುದರಿಂದ ಕೆಲವೊಮ್ಮೆ ಪ್ರಯೋಜನವಾಗಬಹುದು. 
ವಿವೇಕಯುತ ವರ್ತನೆ ಮತ್ತು ಹಿತಾಕಾಂಕ್ಲೆಯ ಉಪದೇಶಗಳು ಅವರ ಮನಸ್ಸಿಗೆ 
ನಾಟಿ ಅವರು ಸರಿದಾರಿಗೆ ಬರುವ ಸಾಧ್ಯತೆ ಅಧಿಕವಿದೆ. 

ಸಮಾಜಕ್ಕೊಬ್ಬ ನೇತಾರ, ರಾಷ್ಟ್ರಕ್ಕೊಬ್ಬ ಆಡಳಿತಗಾರನಿರುವಂತೆ ಕುಟುಂಬ 
ಕ್ಕೊಬ್ಬ ಯಜಮಾನನಿರಬೇಕಾದುದು ಅನಿವಾರ್ಯ. ಸಾಮಾನ್ಯವಾಗಿ ಪುರುಷನು 
ಹೆಚ್ಚು ಧೈರ್ಯಶಾಲಿಯಾಗಿರುವುದರಿಂದ ಇಸ್ಲಾಮ್‌ ಆ ಹೊಣೆಯನ್ನು ಆತನಿಗೆ 


12 ತಲಾಕ್‌ 


ವಹಿಸಿಕೊಟ್ಟಿದೆ. ಆದ್ದರಿಂದ ಸಂಬಂಧವು ದುರ್ಬಲವಾಗದಂತೆ ಸೂಕ್ತ ಕ್ರಮ 
ಕೈಗೊಳ್ಳಬೇಕಾದುದು ಪತಿಯ ಕರ್ತವ್ಯವಾಗಿದೆ. 
ಹಿತೋಷದೇಶಗಳು ಯಶಸ್ವಿಯಾಗದಿದ್ದರೆ ಅದಕ್ಕಿಂತ ಪ್ರಬಲ ಹಾಗೂ 
ಉಪಯುಕ್ತವಾದ ಎರಡನೆಯ ಮಾರ್ಗವನ್ನು ಅವಲಂಬಿಸಬೇಕು. ಶಯ್ಕಾಗಾರ 
ದಲ್ಲಿ ನಿರಾಸಕ್ತಿ ತೋರಿಸಿ ಬೇರೆ ಮಲಗುವುದು. ಈ ಕ್ರಮವು ಸಂಪೂರ್ಣವಾಗಿ 
ಮನೋವಿಜ್ಞಾನಕ್ಕೆ ಸಂಬಂಧಿಸಿದೆ. ಪುರುಷನ" ಮನಸ್ಸಿಗೆ ಕಚಗುಳಿಯಿರಿಸಿ ಒಲವು 
ಮೂಡಿಸಿ ತನ್ನತ್ತ ಆಕರ್ಷಿಸುವ ಸಾಮರ್ಥ್ಯವೇ ಸ್ತ್ರೀಯರ ಮುಖ್ಯ ಅಸ್ತ್ರವಾಗಿದೆ. 
ಸಹಶಯನದ ತಿರಸ್ಕಾರದಿಂದ ಚಾಪಲ್ಮ ಮೂಡಿಸುವ ಸ್ತ್ರೀಯರ ತಂತ್ರವೇ 
ಇಲ್ಲಿ ಪರೀಕ್ಸೆಗೆ ಗುರಿಯಾಗುತ್ತದೆ. ಪತ್ನಿಯು ಸಿದ್ಧಳಾಗಿ ಸನಿಹದಲ್ಲಿ 
ಮಲಗಿದ್ದರೂ ಹಲವೊಮ್ಮೆ ರತಿಭೋಗದ ಉನ್ಮಾದದಲ್ಲಿ ಸರ್ವಸ್ವವನ್ನೂ 
ಮರೆತು ಆಕೆಯಲ್ಲಿ ಲೀನವಾಗುತ್ತಿದ್ದ ಪತಿ ತಿರುಗಿಯೂ' ನೋಡದೆ ಸುಖ 
ನಿದ್ದೆಯಲ್ಲಿದ್ದಾನೆ. ಇದು ಆಕೆಯ ಮನಸ್ಸನ್ನು ತೀವ್ರವಾಗಿ ಘಾಸಿಗೊಳಿಸುತ್ತದೆ. 
ತನ್ನ ಆಕರ್ಷಣೆಯ ತಂತ್ರವು ಅತನ ಮನೋದಾರ್ಥ ಮತ್ತು ಆತ್ಮಸಂಯಮದ 
ಮುಂದೆ ನಿಷ್ಪಯೋಜಕವೆಂಬ ಭಾವನೆ ಆಕೆಯ ಮನದಲ್ಲಿ ಮೂಡುತ್ತದೆ. 
ಪತಿಗೆ ವಿಧೇಯವಾಗದೆ ಗತ್ಯಂತರವಿಲ್ಲವೆಂದು ಮನಗಂಡು ಆತನಿಗೆ ಶರಣಾ 
ಗುತ್ತಾಳೆ. ಆದ್ದರಿಂದ ಇದು ಅವಿಧೇಯತೆ ಮತ್ತು ಅಹಿತಕರವಾಗಿ ವರ್ತಿಸುವ 
ಸ್ತೀಯರೊಡನೆ ಅಳವಡಿಸಬೇಕಾದ ಎರಡನೇ ಕ್ರಮವಾಗಿದೆ. ಅಂದರೆ 
” "ಪ್ರಯ್ಯಾಗಾರದಲ್ಲಿ ಅವರಿಂದೆ' ದೂರವಿರಬೇಕು."' 
(ಅನ್ನಿಸಾ: 34) 
ಈ ತಂತ್ರವೂ ವಿಫಲವಾದರೆ ವಿವಾಹ ವಿಚ್ಛೇದನಕ್ಕಿಂತ ಮುಂಚೆ 
ಮೂರನೆಯ ತಂತ್ರವನ್ನು ಪ್ರಯೋಗಿಸಬೇಕು. ಗಾಯವಾಗದಂತೆ ಸೌಮ್ಯವಾಗಿ 
ಹೊಡೆಯಬೇಕು. ಆದರೆ ಮುಖ ಮುಂತಾದ ಸುಂದರಾಂಗಗಳಿಗೆ ಹೊಡೆಯ 
ಬಾರದು. ಅದೇ ರೀತಿ ಗಾಯವಾಗುವಂತೆ ಹೊಡೆಯಕೂಡದು. 
"ಅವರಿಗೆ ಹೊಡೆಯಿರಿ." (ಅನ್ನಿಸಾ: 34) 
ಇತರೆಲ್ಲ ತಂತ್ರಗಳು ವಿಫಲವಾದ ಬಳಿಕ ಸೌಮ್ಯ ರೀತಿಯ ದೈಹಿಕ 
ದಂಡನೆಯಿಂದ ಸರಿಪಡಿಸಿ ವಿವಾಹ ವಿಚ್ಛೇದನವನ್ನು ತಪ್ಪಿಸಬಹುದೆಂಬ 


ವೆವಾಹ: ಇಸ್ಲಾಮ್‌ ےی وع‎ +٦ 13 


ನಂಬಿಕೆಯಿದ್ದರೆ ಮಾತ್ರ ಹಾಗೆ ಮಾಡಬಹುದು. ಅದರೆ. ಆ"ಹೊಡೆತವೂ ಕರೋರ 
ಅಥವಾ ಕ್ರೂರವಾಗಬಾರದ್ದು. 


"ನಿನಗೆ ನಾಚಿಕೆಯಾಗುವುದಿಲ್ಲವೇ? ಸ್ತೀಯರಿಗಿಂತ' ۶0+۷0 2 


} ಭಾವನೆಯಿಂದ ಆಕೆಯನ್ನು' ನಿರ್ದಾಕ್ಷಿಣ್ಯವಾಗಿ ದಂಡಿಸುವ ಅಥವಾ ಬಲ : 


ಪ್ರದರ್ಶಿಸುವ ಯಾವ ಅಧಿಕಾರವೂ ನಿನಗಿಲ್ಲ. 7 ಪ್ರ ವಾದಿ ವಚನು) 
رات‎ ಹೊಡೆಯುವುದು ಸ ಸಮ್ಮ ತ ಅಥವಾ شس‎ . ಪ್ರವಾದಿ(ಸ) 
ಹೇಳಿದ್ದಾರೆ: : 


“ಪತ್ನಿಯರಿಗೆ 'ಹೊಡೆಯುವವರು ಸಭ್ಯರಲ್ಲ." ۱ 
(ಅಬೂದಾವೂದ್‌, ಇಬ್ದು tk 
ಇಮಾಮ್‌ ಹಾಫಿರು್‌ ಬಿನ್‌. ಹಜರ್‌(ರ) ಹೇಳುತ್ತಾರೆ: : 
یہہ"‎ ಸಭ್ಯರು ಹೊಡೆಯಲಾರರು" ಎಂಬ ಪ್ರವಾದಿ ವಚನದಲ್ಲಿ 
ಪ್ರೀಯರಿಗೆ - ಹೊಡೆಯುವ ಅನುಮತಿಯಿದೆಯೆಂದು ವ್ಯಕ್ತವಾಗುತ್ತದೆ. ಇದು 
ತನ್ನನ್ನು ಕಡ್ಡಾಯವಾಗಿ ಅನುಸರಿಸಲೇಬೇಕಾದ ವಿಷಯದಲ್ಲಿ ಅವಿಧೇಯತೆ 
ತೋರಿದರೆ ಬುದ್ಧಿ ಕಲಿಸಲಿಕ್ಕಾಗಿ ನೀಡುವ ದಂಡನೆ. ಕೇವಲ, ಗದರಿಸಿ ' ಅಥವಾ 
-: ಅಂತಹ. ಇತರ ವಿಧಾನಗಳಿಂದ ತಿದ್ದಬಹುದಾದರೆ ಅದುವೇ ಉತ್ತಮ. ಉಪದೇಶ. 
ದಿಂದ ಪ್ರಭಾವ ' ಬೀರಬಹುದಾದ ಅವಕಾಶವಿರುವ ತನಕ ಹೊಡೆಯಲು 
ಮುಂದಾಗಬಾರದು.". , .: :ಫತ್ತುಲ್‌ ಬಾರೀ ಭಾಗ", ಪುಟ:: 249) 
.' ಇಸ್ಲಾಮಿನ ಈ ಕ್ರಮವು ತೀರಾ ಕಿರಾತವೆಂದು ಕೆಲವು ಪಾಶ್ಚಾತ್ಮರೂ 
ಅವರನ್ನು ಅನುಕರಿಸುವ ಇತರರೂ ಟೀಕಿಸುತ್ತಾರೆ. ' ಹಾಗೆ ನೋಡಿದರೆ ಜಗತ್ತಿನ , 
ಎಲ್ಲ ಜನಸಮುದಾಯಗಳಲ್ಲಿಯೂ ಇಂತಹ, ಅನಿವಾರ್ಯ ಪರಿಸ್ಥಿತಿಗಳಲ್ಲಿ" 
ಪತ್ನಿಯರನ್ನು "ದಂಡಿಸುವ. ರೂಢಿಯಿದೆ. ಮನೆಯಲ್ಲಿ: ಪತ್ನಿಯರಿಗೆ : ಹೊಡೆ. 
ಯುತ್ತಾ ಹೊರಗೆ ಆ ಕ್ರಮವನ್ನು . ವಿರೋಧಿಸುವ ಕಪಟ ನೀತಿಯನ್ನು. 
ಹೆಚ್ಚಿನವರು ಅನುಸರಿಸುತ್ತಾರೆ. ಆದರೆ, ಇಸ್ಲಾಮ್‌ ವಾಸ್ತವಿಕತೆಗಳಿಗೆ ಮನ್ನಣೆ 
" ನೀಡುತ್ತದೆ. ಆದುದರಿಂದ ಅದು ವಿವಾಹ ವಿಚ್ಛೇದನವನ್ನು ತಬ್ಪಸಲಿಕ್ಕಾಗಿ 
ಅನಿವಾರ್ಯವಾದ ಎರಡು ಕೆಡುಕುಗಳ ಪೈಕಿ ಸೌಮ್ಮವಾಗಿರುವುದನ್ನು ಆಯ್ಕೆ 
ಮಾಡುವ ಅನುಮತಿ ನೀಡದೆ. k 


14 نے‎ : ತಲಾಕ್‌ 


ಸಂಧಾನ ಯತ್ನ ' 
ಮೇಲಿನ ಮೂರು ಕ್ರಮಗಳನ್ನು ಸೂಕ್ತ ಹಾಗೂ ಸಮರ್ಥ. ರೇತಿಯಲ್ಲಿ 
ಪ್ರಯೋಗಿಸಿದ ಬಳಿಕವೂ ವೈಮನಸ್ಸು ಕೊನೆಗಾಣದಿರಬಹುದು. ಹೀಗೆ ವರಸೆ 
ಹೆಚ್ಚಿ ಸಹಬಾಳ್ವೆ ದುಸ್ತರವಾದರೂ ಥಟ್ಟನೆ ವಿವಾಹ ವಿಚ್ಛೇದನಕ್ಕೆ ಧುಮುಕ 
ಬಾರದು. ಅದನ್ನು ತಪ್ಪಿಸಲಿಕ್ಕಾಗಿ ಗರಿಷ್ಠ ಪ್ರಯತ್ನ ನಡೆಸಬೇಕು. ಉಭಯತ್ರರ 
ಕುಟುಂಬ ಸಂಬಂಧಿಕರ ಪೈಕಿ ಒಬ್ಬೊಬ್ಬ ಮಧ್ಯಸ್ಥಗಾರರನ್ನು ನೇಮಿಸಿ, ಅವರು 
ಸಮಸ್ಥೆ ಬಗೆಹರಿಸಲು ತಮ್ಮಿಂದ ಸಾಧ್ಯವಿರುವಷ್ಟು ಪ್ರಭಾವ ಬೀರುವಂತೆ 
ಮಾಡಬೇಕು. ಮಧ್ಯಸ್ಥಗಾರರನ್ನು ಕುಟುಂಬದ ಹಿರಿಯರು ನೇಮಿಸಬೇಕು. 

ವಿವಾಹ ವಿಚ್ಛೇದನದ ನಿರ್ಧಾರ ಕೈಗೊಳ್ಳುವುದಕ್ಕಿಂತ ಮುಂಚೆ ಈ ರೀತಿಯ 
ಸಂಧಾನ ಪ್ರಯತ್ನ ನಡೆಸುವುದು cc ahd ಕಡ್ಡಾಯವಾಗಿದೆಯೆಂದು 
ಇಸ್ಲಾಮ್‌ ಕಲಿಸುತ್ತದೆ. 

ಪತಿ ಪತ್ನಿಯರ ವಿಚ್ಛೇದನದ ಬಗ್ಗೆ ನಿಮಗೆ ಆಶಂಕೆಯಿದ್ದರೆ ಆತನ ಕಡೆ 
ಯಿಂದ ಓರ್ವ ಮಧ್ಯಸ್ಥನನ್ನೂ ಆಕೆಯ ಕಡೆಯಿಂದ ಓರ್ವ ಮಧ್ಯಸ್ಥನನ್ನೂ 
ನೇಮಿಸಿರಿ. ಉಭಯತ್ರರೂ ಸಂಧಾನವನ್ನು ಬಯಸುವುದಿದ್ದರೆ, ಅಲ್ಲಾಹನು ಅವರ 
ನಡುವೆ ಐಕ್ಯದ ದಾರಿ ತೋರಿಸುವನು. ಖಂಡಿತವಾಗಿಯೂ ಅಲ್ಲಾಹನು ಸರ್ವಜ್ನನೂ 
ಸೂಕ್ಕ್ಮ ಜ್ಞಾನಿಯೂ ಆಗಿದ್ದಾನೆ." (ಅನ್ನಿಸಾ: 35) 

ಮಧ್ಯಸ್ಥರು ಅಥವಾ ಪಂಚಾಯತಿದಾರರು ಕೊನೆಯ ಕಣದ ತನಕ 
ಸಂಧಾನಕ್ಕೆ ಪ್ರಯತ್ನಿಸಬೇಕು. ವಿಚ್ಛೇದನದ ಗುರಿಯಿರಿಸಬಾರದು. ಒಮ್ಮೆ 
ಮಧ್ಯಸ್ಥರಾಗಿ ನೇಮಿಸಲ್ಪಟ್ಟ ಹ.ಉಮರ್‌(ರ) ಅವರು "ನನ್ನ ಈ, ಕೆಲಸವು 
ಯಶಸ್ವಿಯಾಗುವುದಿಲ್ಲ" ಎಂದು ಪ್ರವಾದಿವರ್ಯರಿಗೆ(ಸ) ತಿಳಿಸಿದಾಗ ಅವರು 
ಕುಪಿತಗೊಂಡು, ಪ್ರಾಮಾಣಿಕವಾಗಿ ಪ್ರಯತ್ನ ಮುಂದುವರಿಸಿದರೆ ಅಲ್ಲಾಹನು 
ಯಶಸ್ವಿಗೊಳಿಸುವನೆಂದು ಹೇಳಿದರು. ಪತಿಗೆ ಪತ್ನಿಯ ಬಗ್ಗೆ ದೂರುಗಳಿರು 
ವಂತೆಯೇ ಪತ್ನಿಗೂ ಪೆಶಿಯ ಬಗ್ಗೆ ನ್ಯಾಯೋಚಿತ ದೂರುಗಳಿರಬಹುದು. 
ಅಂತಹ ಸಂದರ್ಭಗಳಲ್ಲಿ ದೂರುಗಳನ್ನು ಬಗೆಹರಿಸಿ ಆಕೆಗೆ ನಿರಾಕರಿಸಲಾಗಿರುವ 
ನ್ಯಾಯವನ್ನು ಖಚಿತಪಡಿಸಿ ಸಾಮರಸ್ಕ ಮೂಡಿಸಲಿಕ್ಕಾಗಿ ಸ್ತ್ರೀಯರೂ ಸಂಧಾನ 
ಪ್ರಯತ್ನಗಳಲ್ಲಿ ಮುತುವರ್ಜಿ ವಹಿಸಬಹುದು. 


ಸ 


3 


ವಿವಾಹ: ಇಸ್ತಾಮ್‌ ಧರ್ಮದಲ್ಲಿ . 15 


'ಅರೋಚಿಕ ಕ್ರಮ 

ಸಂಧಾನ ಪ್ರಯತ್ನ ಸಂಪೂರ್ಣ ವಿಫಲವಾಗಿ ಸೌಹಾರ್ದದ ಎಲ್ಲ 
ಅವಕಾಶಗಳೂ ಮುಗಿದು ವಿಚ್ಛೇದನದ ಹೊರತು ಅನ್ಮಮಾರ್ಗವಿಲ್ಲವೆಂದು 
ಖಚಿತವಾದಾಗ ತಲಾಕ್‌ ಅನಿವಾರ್ಯವಾಗುತ್ತದೆ. 

ಕೆಲವೊಮ್ಮೆ ಪತ್ನಿಯೇ ತಪ್ಪುಗಾರಳಾಗಿರಬಹುದು. ಆಕೆ" ಪತಿಯನ್ನು 
ಕಿಂಚಿತ್ತೂ ಲೆಕ್ಕಿಸುವುದಿಲ್ಲ. ಆತನಿಗೆ ಅವಿಧೇಯಳಾಗಿ ವರ್ತಿಸುತ್ತಾಳೆ. ಮಾತು 
ಮಾತಿಗೆ ಜಗಳ ಮಾಡುತ್ತಾಳೆ. ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಕೈಗೆ 
ಸಿಕ್ಕಿದ್ದನ್ನೆಲ್ಲ ಮಾರುತ್ತಾಳೆ. ಆಡಂಬರ ವಸ್ತುಗಳಿಗಾಗಿ ಹಠ ಹಿಡಿಯುತ್ತಾಳೆ. 
ಸಹಶಯನಕ್ಕೂ ಒಪ್ಪುವುದಿಲ್ಲ. ಅನೈತಿಕ ಸಂಬಂಧ ಬೆಳೆಸುತ್ತಾಳೆ. ತನಗಿಂತ 
ಹೆಚ್ಚಾಗಿ ನೆರೆಮನೆಯವನನ್ನು ಪ್ರೀತಿಸುತ್ತಾಳೆ. ಹೀಗೆ ಎಲ್ಲ ರೀತಿಯಿಂದ 
ಕುಟುಂಬ ಭದ್ರತೆಯನ್ನು ಶಿಥಿಲಗೊಳಿಸಿ ಮನಶ್ಯಾಂತಿಯನ್ನು ಕೆಡಿಸುತ್ತಾಳಿ. 
ಆಕೆಯನ್ನು ತಿದ್ದುವ ಎಲ್ಲ ಪ್ರಯತ್ನಗಳೂ ವಿಫಲಗೊಂಡಿವೆ. 

ಇನ್ನು ಕೆಲವೊಮ್ಮೆ ಪತಿ ತಪ್ಪುಗಾರನಾಗಿರಬಹುದು. ಸಾರಿಗೆ ಉಪ್ಪು 
ಕಡಿಮೆಯಾದರೆ ಕಪಾಲಕ್ಕೆ ಹೊಡೆಯುತ್ತಾನೆ. ಯಾವಾಗ ನೋಡಿದರೂ ಸಿಡುಕು, 
ಬೈಗುಳ, ಸಜ್ಜನಿಕೆ ಅಥವಾ ಸಭ್ಯತೆಯಿಂದ ವರ್ತಿಸುವುದು ಹೇಗೆಂದೇ ಗೊತ್ತಿಲ್ಲ. 
ಸದಾ ಜಗಳಾಡುತ್ತಾ ಮನಶ್ಯಾಂತಿಯನ್ನು ಕೆಡಿಸುತ್ತಾನೆ. ದಿನನಿತ್ಯ ಹೊಡೆತ, 
ರಂಪಾಟ! 

ಹಾಗಲ್ಲದಿದ್ದರೆ ಇಬ್ಬರೂ ತಪ್ಪುಗಾರರಾಗಿರಬಹುದು. ಏನಿದ್ದರೂ 
ಮುಂದಕ್ಕೆ ಕೂಡಿ ಬಾಳುವುದು ಅಸಾಧ್ಯವೆಂದು ಖಚಿತವಾಗಿದೆ. ಸಂಧಾನ 
ಮಾತುಕತೆಗಳು ವಿಫಘಲವಾಗಿರುವುದರಿಂದ ಉಭಯ ಕಕ್ಸಿಗಳಿಗೂ ಅದು 
ಮನವರಿಕೆಯಾಗಿಜೆ. ಆದ್ದರಿಂದ ಈಗ ಅದು ದಾಂಪತ್ಯ ಸಂಬಂಧದ ಬದಲಾಗಿ 
ಕ್ಲಿಪ್ರವಾಗಿ ಬಿಡಿಸ ಬೇಕಾದ ಬಂಧನವಾಗಿರುತ್ತದೆ. ಇಂತಹ ಅನಿವಾರ್ಯ 
ಪರಿಸ್ಥಿತಿಗಳಲ್ಲಿ ಇಸ್ಲಾಮ್‌ ವಿವಾಹ ವಿಚ್ಛೇದನವನ್ನು(ತಲಾಕ್‌) ಅನುಮತಿಸುತ್ತದೆ. 
ಆದರೆ ಆ ಪರಿಸ್ಥಿತಿ ಬಾರದಂತೆ ಉಭಯತ್ರರೂ ಎಚ್ಚರಿಕೆ ವಹಿಸಬೇಕು. 


16 و سس‎ ತಲಾಕ್‌ 


ಪ್ರವಾದಿ(ಸ) ಹೇಳಿದ್ದಾರೆ: "ಧರ್ಮಬದ್ಧ ವಿಷಯಗಳಲ್ಲಿ ವಿವಾಹ ವಿಚ್ಛೇದನವು 
ಅಲ್ಲಾಹನಿಗೆ ಅತ್ಯಧಿಕ ಅರೋಚಕವಾಗಿದೆ.” “ 
(ಅಬೂದಾವೂದ್‌, ಇಬ್ಬುಮಾಜಃ, ಹಾಕಿಮ್‌) 
“ಅಲ್ಲಾಹನು. ತನಗೆ ವಿವಾಹ 'ವಿಚ್ಛೇದನಕ್ಕಿಂತ ಕ್ರೋಧಕರವಾದ 'ಯಾವ 
ವಿಷಯವನ್ನೂ ಅನುಮತಿಸಿಲ್ಲ.." (ದಾರಕುತ್ನಿ) 
ಹ.ಆಲೀ(ರ) ಹೇಳಿದ್ದಾರೆ: "ನೀವು ವಿವಾಹ ಮಾಡಿರಿ. ಆದರೆ ತಲಾಕ್‌ 
ಹೇಳಬೇಡಿ. ಯಾಕೆಂದರೆ ಅದು ದೇವ ಸಿಂಹಾಸನವನ್ನೂ ನಡುಗಿಸುತ್ತದೆ." 
(ಮುರ್ತುಬಿ, ಭಾಗ: 18, ಪುಟ: 149) 
ಕೇವಲ ಭೋಗಕ್ಕಾಗಿ ಪದೇಪದೇ ವಿವಾಹವಾಗಿ ವಿವಾಹ ವಿಚ್ಛೇದನ 
ನಡೆಸುವುದು. ಘೋರ ಪಾಪ. ಪ್ರವಾದಿವರ್ಯರು(ಸ) ಅದನ್ನು ತೀವ್ರವಾಗಿ 
ಖಂಡಿಸಿದ್ದಾರೆ. "ನೀವು ವಿವಾಹವಾಗಿರಿ. ತಲಾಕ್‌ ಹೆಳಳಬೇಡಿ. ಕೇವಲ 
ಭೋಗಿಸಲಿಕ್ಕಾಗಿ ಹಾಗೆ ಮಾಡುವ ಸ್ರೀ-ಪುರುಷರನ್ನು ಅಲ್ಲಾಹನು ಸರ್ವಥಾ 
ಮೆಚ್ಚುವುದಿಲ್ಲ.” : (ದಾರಕುತ್ತಿ) 
ನ್ಯಾಯೋಚಿತ ಕಾರಣವಿಲ್ಲದೆ ವಿವಾಹ ವಿಚ್ಛೇದನ ಮಾಡಿದ ಒಬ್ಬರೊಡನೆ 
ಪ್ರವಾದಿವರ್ಯರು(ಸ) ಕಟುಮಾತಿನಿಂದ ಪ್ರಶ್ನಿಸಿದರು: 
"ನಾನು. ನಿಮ್ಮ ಮಧ್ಯೆ ಇರುತ್ತಾ ನೀವು ದೇವಗ್ರಂಥದೊಂದಿಗೆ 
ಆಟವಾಡುತ್ತಿದ್ದೀರಾ?" (ನಸಾಈ) 


ಅಸಿಂಧು ತಲಾಕ್‌ಗಳು 

1. ತನಗಿಷ್ಟವಿಲ್ಲದಿದ್ದರೂ ತಂದೆ, ಸಂಬಂಧಿಕರು ಅಥವಾ ಇತರರ 
ಒತ್ತಾಯಕ್ಕೆ ಮಣಿದು ನೀಡುವ ತಲಾಕ್‌. 

2. ಅಮಲುಕೋರನ ಅಥವಾ ಹುಚ್ಚನ 'ತಲಾಕ್‌. 

3. ಕುಪಿತಗೊಂಡವನ ತಲಾಕ್‌. ಕೋಪದ ಭರದಲ್ಲಿ ಪೂರ್ವಾಪರ 
ವಿವೇಚನೆಯಿಲ್ಲದೆ ನಡೆಸುವ ವಿವಾಹ ಎಚ್ಛೇದನವು ಸಿಂಧುವಾಗದು. ಪ್ರವಾದಿ(ಸ) 
ಹೇಳಿದ್ದಾರೆ: 


ವಿವಾಹ; ಇಸ್ಲಾಮ್‌ ಧರ್ಮದಲ್ಲಿ | 17 


"ಮನಸ್ಸು ಕವಿದ ಸ್ಥಿತಿಯಲ್ಲಿ ನಡೆಸುವ ಗುಲಾಮ ವಿಮೋಚನೆ ಮತ್ತು 
ತಲಾಕ್‌ ಸಿಂಧುವಾಗುವುದಿಲ್ಲ.” 

(ಅಹ್ಮದ್‌, ಅಬೂದಾವೂದ್‌, ಹಾಕಿಮ್‌, ಇಬ್ದುಮಾಜಂ 

ಹ.ಆಲೀ(ರ) ಹೇಳುತ್ತಾರೆ: "ಮಾತಿನ ಕಲಹ ಅಥವಾ ಕೋಪದಿಂದ 

ತಲಾಕ್‌ ಮೂಲಕ ಯಾರಾದರೂ ಓರ್ವ ಪುರುಷನನ್ನು ಮತ್ತು ಆತನ ಪತ್ನಿಯನ್ನು 

ಬೇರ್ಪಡಿಸಿದರೆ ಅಲ್ಲಾಹನು ಆತನನ್ನು -ಅಂತ್ಕದಿನದಲ್ಲಿ ಆತನ ಸಂಗಡಿಗರಿಂದ 
ಬೇರ್ಪಡಿಸುವನೆ೦ದು ಪ್ರವಾದಿ(ಸ) ಹೇಳಿದ್ದಾರೆ.” 

ಕೋಪೋದ್ರೇಕದಲ್ಲಿ ಹೇಳಿದ ತಲಾಕ್‌ನಿಂದ ವಿವಾಹ ವಿಚ್ಛೇದಸವಾಗು 
ವುದಿಲ್ಲ ಎಂದು 'ಶರಹುತ್ತಲೀನ್‌'ನಲ್ಲಿ ಹೇಳಲಾಗಿದೆ. 

4, ತಮಾಷೆಗಾಗಿ ನೀಡುವ ತಲಾಕ್‌. ಅನೈಚ್ಛಿಕವಾಗಿ ತಮಾಷೆ ಅಥವಾ 
ಪ್ರಮಾದದಿಂದ ನಡೆಯುವ ವಿವಾಹ ವಿಚ್ಛೇದನವು ಕಾನೂನು ಬದ್ಧವಾಗಿರು 
ವುದಿಲ್ಲವೆಂದು ಹಲವು ಗಣ್ಯ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. 

5. ಮತಿಭ್ರಾಂತನ ತಲಾಕ್‌. ನೈಜ ಬುದ್ಧಿಶಕ್ತಿ ಮತ್ತು ಸ್ಥಿತ ಪ್ರಜ್ಞೆಯನ್ನು 
ಕಳೆದುಕೊಂಡ ಮತಿಭ್ರಾಂತನ ತಲಾಕ್‌ ಸಿಂಧುವಾಗುವುದಿಲ್ಲ ಎಂದು ಹೆಚ್ಚಿನ 
ವಿದ್ವಾಂಸರು ಹೇಳಿದ್ದಾರೆ. 

ಆದ್ದರಿಂದ ತಿಳುವಳಿಕೆ: ಮತ್ತು ಬುದ್ದಿ ಸ್ಲಿಮಿತವಿರುವ ಸಂದರ್ಭಗಳಲ್ಲಿ 
ಹೇಳುವ ತಲಾಕ್‌ ಮಾತ್ರ ಸಿಂಧುವಾಗುವುದು. 


ನಿಷಿದ್ಧ ಸಂದರ್ಭಗಳು 
' ಅನಿವಾರ್ಯ ಪರಿಸ್ಥಿತಿಯ ಹೊರತು ವಿವಾಹ ವಿಚ್ಛೇದನವು ನಿಷಿದ್ಧವಾಗಿದೆ. ' 
ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಹೇಳಿದ್ದಾರೆ: . 

"ವಿವಾಹ ವಿಚ್ಛೇದನವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ." 

ಆದರೆ ಒಂದು .ವೇಳೆ ಧರ್ಮಸಮ್ಮತವಾದ ಅನಿವಾರ್ಯ ಕಾರಣವಿದ್ದರೂ 
ಮನಸ್ಸಿಗೆ ತೋಚಿದಂತೆ ಅವಸರದಿಂದ. ತಲಾಕ್‌ ನೀಡಬಾರದು. ಸಾಮರಸ್ಯದ 
ಎಲ್ಲಪ್ರಯತ್ನಗಳು ವಿಫಲಗೊಂಡ ಬಳಿಕವೇ ಅದಕ್ಕಾಗಿ ಸೂಕ್ತ ಸಂದರ್ಭವನ್ನು 
ಆಯ್ದುಕೊಳ್ಳಬೇಕು. ಃ 


18 - ಸ ತಲಾಕ್‌. 


ಇಸ್ಲಾಮ ಕಾನೂನಿನಂತೆ, ವಿವಾಹ ವಿಚ್ಛೇದನಕ್ಕೆ ಸ್ತ್ರೀಯ ಶ್ಲ ಕಾಲವೇ 
ಯೋಗ್ಯವಾಗಿದೆ. ಅಂದರೆ ಮುಟ್ಟು ಅಥವಾ ಹೆರಿಗೆ' ರಕ್ತಸ್ರಾವವಿಲ್ಲ; ದ್ರ ಕಾಲಆ. 
ಅವಧಿಯಲ್ಲಿ ಆಕೆಯೊಂದಿಗೆ ಲೈಂಗಿಕ ಸಂಪರ್ಕ ನಡೆಸಿರಕೂಡದು. ಇದು 
ಗರ್ಭಿಣಿಯೆಂದು ವ್ಯಕ್ತವಾಗಿರದಿದ್ದರೆ ಮಾತ್ರ ಅನ್ನ ಸ್ಟಿಯವಾಗುತ್ತದೆ.' ; 
' ಮುಟ್ಟು ಮತ್ತು ಹೆರಿಗೆ “ರಕ್ತಸ್ರಾವದ ವೇಳೆ ಪತಿಯು, ಪತ್ನಿಯಿಂದ 
ಕಡ್ಡಾಯವಾಗಿ ಅಗಲಿರಬೇಕು. ಲೈಂಗಿಕ ಸಂಪರ್ಕವು ನಿಷಿದ್ಧವಾಗಿರುವ ಆ 
ಅವಧಿಯಲ್ಲಿ ಕೆಲವು ಪತಿಯಂದಿರು ಕ್ಷುಲ್ಲಕ ಕಾರಣಗಳಿಗಾಗಿಯೂ ಕೋಪಿಸುತ್ತಾರೆ. 
ಆದ್ದರಿಂದ ಶುದ್ಧಿಯಾಗುವ ತನಕ ಕಾದು, ಆ ಬಳಿಕ ಆಕೆಯೊಂದಿಗೆ ಲೈಂಗಿಕ 
ಸಂಪರ್ಕ ನಡೆಸುವುದಕ್ಕಿಂತ ಮುಂಚಿತವಾಗಿ ವಿಚ್ಛೇದನ ನೀಡಬೇಕೆಂಬ ನಿಬಂಧನೆ 
ಯನ್ನು ಇರಿಸಲಾಗಿದೆ. ಮುಟ್ಟಿನ ಅವಧಿಯಲ್ಲಿಯೂ ಲೈಂಗಿಕ ಸಂಪರ್ಕ ನಡೆಸಿದ 
ಶುದ್ಧಿ ಕಾಲದಲ್ಲಿಯೂ ತಲಾಕ್‌ ನೀಡುವುದು ನಿಷಿದ್ಧವಾಗಿದೆ. ಶುದ್ಧಿ ಕಾಲದಲ್ಲಿ 
ನಡೆಸಿದ ಲೈಂಗಿಕ ಸಂಪರ್ಕದಿಂದ ಆಕೆ. ಗರ್ಭ ಧರಿಸಿ, ಇದು ಪತಿಯ 
- ಗಮನಕ್ಕೆ ಬಂದರೆ ಆತನು ವಿಚ್ಛೇದನದ 'ನಿರ್ಧಾರವನ್ನು ಬದಲಿಸುವ ಸಾಧ್ಯತೆ 
ಯಿರಬಹುದೆಂಬುದೇ ಈ ನಿಬಂಧನೆಗೆ ಕಾರಣವಾಗಿದೆ. ಆಕೆಯ ಗರ್ಭದಲ್ಲಿ 
ಬೆಳೆಯುವ ಆತನ ಭ್ರೂಣವು ಅವರ ಸಹಬಾಳ್ವೆಗೆ ಪ್ರೇರಕವಾಗಲೂಬಹುದು! 
ಶುದ್ಧಿಯಾಗಿಯೂ ಆಕೆಯನ್ನು ಸ್ಪರ್ಶಿಸುವುದಿಲ್ಲ.- ಗರ್ಭಿಣಿಯೆಂದು ವ್ಯಕ್ತ 
ವಾಗಿಯೂ ವಿಚ್ಛೇದನದ ನಿರ್ಧಾರ ಬದಲಾಗಿಲ್ಲವೆಂದಾದರೆ ಇದು ತಾತ್ಕಾಲಿಕ 
ಕೋಪವಲ್ಲ. ಇದರಿಂದ ವಿರಸವು ಸರ್ವಥವಾದ ಸೌಹಾರ್ದ ಮೂಡಲಾರದಷ್ಟು 
ತೀವ್ರವಾಗಿದೆ ಎಂಬುದು: ಸ್ಪಷ್ಟ. ಈ ಹಂತದಲ್ಲಿ ತಲಾಕ್‌ ನೀಡಬಹುದು. 
ಅಲ್ಲಾಹನು ಹೀಗೆ ಆಜ್ಞಾಪಿಸಿದ್ದಾನೆ: "ನೀವು ಸ್ತ್ರೀಯರ ವಿವಾಹ ವಿಚ್ಛೇದನ. 
ನಡೆಸುವಾಗ ಅವರ ಶುದ್ಧಿ ಕಾಲದಲ್ಲಿ ತಲಾಕ್‌ ನೀಡಿರಿ." ١ 
: (ಅತ್ತಲಾಕ್‌: 1) 
ا‎ PT ಕಾಲದಲ್ಲಿ ಅಬ್ದುಲ್ಲಾ ಬಿನ್‌ ಉಮರ್‌ರು(ರ) ತಮ್ಮ 
ಪತ್ನಿಯ 'ಮುಟ್ಟಿನ.ದಿನಗಳಲ್ಲಿ ವಿವಾಹ ವಿಚ್ಛೇದನ" ಮಾಡಿದರು. ಈ ವಿಷಯವನ್ನು 
ಅವರ. ತಂದೆ ಪ್ರವಾದಿವರ್ಯರಿಗೆ(ಸ) ತಿಳಿಸಿದರು.- ಆಗ ಪ್ರವಾದಿಯವರು(ಸ) 
: "ಆಕೆಯನ್ನು ಮರಳಿ ಸ್ವೀಕರಿಸುವಂತೆ ಆಜ್ಞಾಪಿಸಿರಿ. ಆ ಬಳಿಕ ಆಕೆ ಶುದ್ಧಿಯಾಗಿ 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ - 19 
ಅಕೆಯನ್ನು ಸ್ಪರ್ಶಿಸುವುದಕ್ಕಿಂತ ಮುಂಚಿತವಾಗಿ ಅತಗತ್ಯವಿದ್ದರೆ ವಿವಾಹ ವಿಚ್ಛೀದನ 
ಮಾಡಲಿ" ಎಂದು ಹೇಳಿದರು. ہلسم‎ ಇಬ್ಲುಮಾಜ) 

ಪಶ್ನಿಗೆ'ವಿವಾಹ ವಿಚ್ಛೇದನ ನೀಡುವೆನೆಂದು ಆಣೆ ಹಾಕುವುದೂ ವಿಚ್ಛೇದನ 
ನೀಡುವೆನೆಂದು ಚೆದರಿಸುವುದೂ 'ನಿಷಿದ್ದವಾಗಿದೆ. ಅಂತೆಯೇ ಯಾವುದಾದರೊಂದು 
ನಿರ್ದಿಷ್ಟ ಕೆಲಸವನ್ನು ಮಾಡದಿದ್ದರೆ ವಿವಾಹ ವಿಚ್ಛೇದನ ನೀಡುವೆನೆಂದು 
ಹೇಳುವುದೂ ನಪಿದ್ಧ. 


ಸಾಕ್ಷಿಗಳು ۱ 
ವಿವಾಹದಂತೆಯೇ ವಿವಾಹ ವಿಚ್ಛೇದನಕ್ಕೂ ಇಬ್ಬರು ಸಾಕ್ಲಿಗಳ ಅಗತ್ಯವಿದೆ. 
, ಶೆಯ್ಯಾಗಾರದಲ್ಲಿ ಅಥವಾ ಕೋಪ ಬರುವ ಯಾವುದಾದರೂ ದುರ್ಬಲ ಕಣದಲ್ಲಿ 
ದುಡುಕಿನಿಂದ ತಲಾಕ್‌ ಹೇಳಬಾರದೆಂಬ ನಿಯಮವನ್ನು ಇಸ್ಲಾಮ್‌ ಹೊಂದಿದೆ. 
ಆದ್ದರಿಂದ ವಿವಾಹ ವಿಚ್ಛೇದನದ ತೀರ್ಮಾನ ಮಾಡಿದರೆ, ನ್ಯಾಯವಂತರಾದ 
ಇಬ್ಬರು ಸಾಕ್ಷಿದಾರರ ಮುಂದೆ ಅದು ನಡೆಯಬೇಕು. ತಲಾಕ್‌ ವಾಜ್ಮೂಲಕವಾದರೂ 
ಲಿಖಿತವಾದರೂ ಸಿಂಧುವಾಗುವುದು. ತಲಾಕ್‌ ಯಾವ ಭಾಷೆಯಲ್ಲಿಯೂ 
ಆಗಬಹುದು. ಆದರೆ ಅದು ಸುಸ್ಪಷ್ಟವಾಗಿರಬೇಕು. ಅಸ್ಪಷ್ಟವಾದ ಭಾಷೆಯಲ್ಲಿ 
ಏನಾದರೂ ಹೇಳಿದರೆ ಅದು ತಲಾಕ್‌ನ ನುಡಿಯೆಂದು ಪರಿಗಣಿಸಲ್ಪಡಲಾರದು. 
"ನೀನು ನನಗೆ ನಿಷಿದ್ದ” ಎಂಬಂತಹ ಮಾತುಗಳು ಅದಕ್ಕೆ ಉದಾಹರಣೆಯಾಗಿವೆ. 
ಒಟ್ಟಿನಲ್ಲಿ ವಿವಾಹ ವಿಚ್ಛೇದನವು ನ್ಯಾಯನಿಷ್ಠರಾದ ಇಬ್ಬರು ಸಾಕ್ಸಿಗಳ 
ಸಮಕ್ಸಮ ಸ್ಪಷ್ಟ ಭಾಷೆಯಲ್ಲಿ ನಡೆಯಬೇಕು. ಪವಿತ್ರ ಕುರ್‌ಆನ್‌ ಹೇಳುತ್ತದೆ: 
''ಅನಂತರ ಅವರ ನಿಶ್ಚಿತ ಅವಧಿ ಮುಗಿದರೆ ಅವರನ್ನು ಉತ್ತಮ ರೀತಿಯಲ್ಲಿ 
ಸ್ವೀಕರಿಸಿರಿ ಅಥವಾ ಸಭ್ಯವಾಗಿ ಬೇರ್ಪಡಿಸಿರಿ. ನಿಮ್ಮಲ್ಲಿರುವ ಈರ್ವರು 
ನ್ಯಾಯವಂತರನ್ನು. ಸಾಕ್ಷಿಗಳಾಗಿ ನಿಲ್ಲಿಸಿರಿ.'" (ಅತ್ತಲಾಕ್‌ಃ 2), 
ಒಮ್ಮೆ ಹ.ಅಲೀಯವರು(ರ) ವಿವಾಹ ವಿಚ್ಛೇದನ ನಡೆಸಿದ ಓರ್ವರೊಡನೆ 
ಪ್ರಶ್ನಿಸಿದರು: "ನೀವು ಅಲ್ಲಾಹನ ಆಜ್ಞೆಯಂತೆ ಈರ್ವರು ಸಾಕ್ಷಿಗಳನ್ನು ನಿಲ್ಲಿಸಿ 
"۶چ‎ ಆ ವ್ಯಕ್ತಿಯು 'ಇಲ್ಲ'ವೆಂದು ಉತ್ತರಿಸಿದಾಗ ಅಲೀಯವರು(ರ), "ನೀವು 

ಹೋಗಬಹುದು. ನಿಮ್ಮ ತಲಾಕ್‌ ಸಿಂಧುವಲ್ಲ" ಎಂದು ಹೇಳಿದರು. 


تا بہت 


ಇಮಾಮ್‌. ಸುಯೂತಿ" مات‎ "ವಿವಾಹವು ಸಾಕ Jie 
ಆಗಬೇಕು. ತಲಾಕ್‌ ನೀಡುವುದು ಅಥವಾ ಮರಳಿ” ಫಾ ಸಾಕ್ಷಿಗಳ 
ಮುಂದೆ ಆಗಿರಬೇಕು." 


ಹತಿಗೃಹದಲ್ಲಿ. 
ವಿವಾಹ ವಿಚ್ಛೇದಿತ ಸ್ತ್ರೀಯರು ಇದ್ದತ್‌ 80 ಪತಿಗೃಹದಲ್ಲಿ ಯೇ 
ವಾಸವಾಗಿರಬೇಕು. ಸಾಮಾನ್ಯ - ಸ್ಥಿತಿಯಲ್ಲಿ ಮೂರು ಮುಟ್ಟಿನ ಅವಧಿಗಳನ್ನು 
ಪೂರ್ಣಗೊಳಿಸಬೇಕು. , } 

"ವಿವಾಹ ವಿಚ್ಛೇದಿತ ಸ್ತ್ರೀಯರು ಮೂರು ಬಾರಿಯ ಯತುಸ್ರಾವದ 
ತನಕ ಕಾಯಬೇಕು. ಅವರು ಅಲ್ಲಾಹನಲ್ಲಿಯೂ ಅಂತ್ಯದಿನದಲ್ಲಿಯೂ ವಿಶ್ವಾಸ 
ವರಿಸುವವರಾಗಿದ್ದರೆ ಅವರ ಗರ್ಭಾಶಯದಲ್ಲಿ ಅಲ್ಲಾಹನು `ಸೃಷ್ಪಿಸಿರುವುದನ್ನು 

ಅಡಗಿಸುವ ಅನುಮತಿ ಅವರಿಗಿಲ್ಲ." (ಅಲ್‌ಬಕರಃ: 228), 
ಮೂರನೆಯ ಬಾರಿ ಯತುಸ್ರಾವವು ನಿಲ್ಲುವ ತನಕ ಇದ್ದತ್‌ನ ಕಾಲವಾಗಿದೆ. 
ಆದರೆ ಗರ್ಭಿಣಿಯರ 'ಇದ್ದತ್‌ನ.'ಅವಧಿಯು ಹೆರೆಗೆಯ ತನಕನಿದೆ" ' 
"ಗರ್ಭಿಣಿಯರ ಇದ್ದತ್‌ ಕಾಲವು ಅವರು ಹೆರುವ ತನಕವಿರುವುದು.'"' 
۰ (ಆಶ್ತ: ಲಾಕ್‌: 4 
ರೋಗ ಅಥವಾ ವೃದ್ಧಾಪ್ಕದಿಂದ ಜತ: ನಿಂತವರ ಸದ್ಧತ್‌: ಕಾಲ. 
ಮೂರು ತಿಂಗಳುಗಳಾಗಿವೆ, » 

"'ಯತುಸ್ರಾವದಿಂದ 'ವಿರಮಿಸಿರುವ ನಿಮ್ಮ ಸ್ತ್ರೀಯರ ಬಗ್ಗೆ ನಿಮಗೆ ಸಂಶೆಯ 

ವಿದ್ಧರೆ 'ಅವರ ಇದ್ದತ್‌ನ ಅವಧಿಯು ಮೂರು ತಿಂಗಳು. ಯತುಸ್ರಾವ ಇನ್ನೂ 


ಆರಂಭವಾಗುವ ' ಸ್ರಿ €ಯರಿಗೂ.'" (ಇದೇ ಅವಧಿ) (ಅತ್ತಲಾಕ್‌; 4) 
ಇದ್ದತ್‌ನ ಕಾಲದಲ್ಲಿ ಸ್ತ್ರೀಯು ಪತಿಯ ಮಟ್ಟಿಗೆ ಪತ್ನಿಯಲ್ಲ. ءہ‎ 4 
ಪರಸ್ತೀಯೂ ಅಲ್ಲ. 


ನಮ್ಮಲ್ಲಿ" ಯಾರಾದರೂ ಮೃತಪಟ್ಟರೆ ಮತ್ತು ಅದರ ಪತ್ನಿಯರು ಜೀವಲತ 
ರಾಗಿದ್ದರೆ ಅವರು (ಪತ್ನಿಯರು) ನಾಲ್ಕು ತಿಂಗಳು ಹತ್ತು ದಿನಗಳ ತನಕ ತಮ್ಮನ್ನು 
ತಾವೇ ತಡೆದಿರಿಸಿಕೊಳ್ಳಬೇಕು, 'ಇದ್ದತ್‌' ಮುಗಿದ ಬಳಿಕ ಅವರು ತಮ್ಮ ವೈಯಕ್ತಿಕ. 


: کت 


ವಿವಾಹ; 'ಇಸ್ಲಾಮ್‌ ಧರ್ಮದಲ್ಲಿ 21 


ವಿಷಯದಲ್ಲಿ, ನ್ಯಾಯೋಚಿತವಾದುದೇನನ್ನಾದರೂ ಮಾಡಿದರೆ (ಅರ್ಥಾತ್‌ ವಿವಾಹ) 
ಅದರ ಹೊಣೆ ನಿಮ್ಮ ಮೇಲಿಲ್ಲ." - :. (ಅಲ್‌ಬಕರಃ 234) 
ಗರ್ಭಿಣಿಯರಾದ ವಿಧವೆಯರಿಗೆ" ಇದು ಅನ್ವಯವಾಗುವುದಿಲ್ಲ. ಹೆರಗೆಯೇ ' 
ಇವರ ಇದ್ದತ್‌ನ ಅವಧಿಯಾಗಿರುವುದು. ಅದು ಪೆತಿಯ ಮರಣಕ್ಕಾಗಿ ದುಃಖಿಸಲು 
ಅನುಮತಿಸಲಾಗಿರುವ ಶೋಕ.ದಿನಗಳು: ಈ ಅವಧಿಯಲ್ಲಿ ಅಲಂಕಾರ ವಸ್ತುಗಳನ್ನು 
ಧರಿಸಬಾರದು. ಅಂತೆಯೇ .ವಿವಾಹ ಪ್ರಸ್ತಾಪ ನಡೆಸಬಾರದು. ے‎ 
ವಿವಾಹ ವಿಚ್ಛೇದಿತ ಸ್ತ್ರೀಯರು ಇದ್ದತ್‌ನ ' ಕಾಲಾವಧಿ ' ಮುಗಿಯುವ 
ವರೆಗೆ ಆ .ತನಕ ವಾಸವಾಗಿರುವೆಡೆಯಲ್ಲಿಯೇ ತಂಗಬೇಕು. ನ್ಯಾಯೋಚಿತ 
ಕಾರಣವಿಲ್ಲದೆ ಆಕೆಯನ್ನು ಮನೆಯಿಂದ ಹೊರಹಾಕುವ ಹಕ್ಕು ಪತಿಗಿಲ್ಲ. 
ಹೊರಟು ಹೋಗುವ ಅನುಮತಿ ಆಕೆಗೂ ಇಲ್ಲ. ಆ ಅವಧಿಯಲ್ಲಿ ಆಕೆಯನ್ನು: 
ಮರಳಿ ಸ್ವೀಕರಿಸಿ ದಾಂಪತ್ಯ ಜೀವನವನ್ನು ಮುಂದುವರಿಸುವ ಹಕ್ಕು ಮತ್ತು 
, ಹೊಣೆ ಪಠಿಗಿರುವುದೇ ಇದಕ್ಕೆ ಕಾರಣ. ಇದು ಪ್ರಥಮ. ಮತ್ತು . ದ್ವಿತೀಯ 
: ಇದ್ದತ್‌ನ ಕಾಲಕ್ಕೆ ಮಾತ್ರ ಅನ್ವಯವಾಗುವುದು. ತಲಾಕ್‌ ಹೇಳಿದ ಬಳಿಕವೂ 
ಪತ್ನಿಯು ತನ್ನ ಸನಿಹವೇ ಇರುವುದರಿಂದ ಆತನೆ ಆಸಕ್ತಿಯು ಕೆರಳಿ ರಸಿಕ 
ಭಾವನೆ ಮರಳುವ ಸಾಧ್ಯತೆಯಿದೆ. ವಿರಸವನ್ನು ಬಗೆಹರಿಸುವ ಬಗ್ಗೆ: 
ಪುನರವಲೋಕನ ನಡೆಸಲೂ ಅದು ಆತನನ್ನು ಪ್ರೇರೇಪಿಸಬಹುದು. ಗರ್ಭಧಾರಣೆ 
ಯಾಗಿದೆಯೇ" ಎಂಬುದನ್ನು ತಿಳಿಯಲಿಕ್ಕಾಗಿ ಮತ್ತು ಪತಿಗೆ ಪತ್ನಿಯನ್ನು ಮರಳಿ 
ಸ್ವೀಕರಿಸುವ ಅವಕಾಶ ನೀಡಲಿಕ್ಕಾಗಿ ಹಾಗೂ ದಾಂಪತ್ಯ ಜೀವನದ ಪಾವಿತ್ರ್ಯವನ್ನು 
ಉಳಿಸಲಿಕ್ಕಾಗಿ ಇದ್ದತ್‌ ನಿಶ್ಚಯಿಸಲಾಗಿದೆ. ಈ ನಿರ್ಣಾಯಕ ಅವಧಿಯಲ್ಲಿ 
ಪತ್ನಿಯು ಪಠಿಗೃಹದಲ್ಲಿಯೇ ವಾಸವಾಗಿರುವುದರಿಂದ ಉಭಯತ್ರರ ಮನಸ್ಸು 
ಶಾಂತವಾಗಿ, ಕೋಪ ತಣಿದು ಪುನಃ ಜತೆಗೂಡಿ ಬಾಳುವ ಬಗ್ಗೆ" ಆಲೋಚಿಸುವ 
ಅವಕಾಶವಿದೆ. ಆ ಕುರಿತು ಪವಿತ್ರ ಕುರ್‌ಆನ್‌ ಹೀಗೆ ಹೇಳುತ್ತದೆ: 

“ನಿಮ್ಮ ಪ್ರಭುವಾದ ಅಲ್ಲಾಹನನ್ನು ಭಯಪದಡಿರಿ. ಆ ಸ್ತ್ರೀಯರನ್ನು ಅವರ 
ವಾಸದ ಮನೆಗಳಿಂದ ಹೊರಹಾಕಬೇಡಿರಿ. ಅವರು ಸ್ವಯಂ ಹೊರಹೋಗಲೂ 
ಬಾರದು. ಆದರೆ ಅವರು ಸೃಷ್ಟ ದುರ್ನಡತೆಗಳಲ್ಲಿ ತೊಡಗಿದ್ದರೆ ಅದಕ್ಕೆ 
ಅಭ್ಯಂತರವಿಲ್ಲ.” ٦ (ಅತ್ತಲಾಕ್‌: » 


2 “ ತಲಾಕ್‌ 


ಇದ್ದತ್‌ ಕಾಲದಲ್ಲಿ ಪತಿಗೃಹದಲ್ಲಿರುವಾಗ ಸುಗಂಧ ದ್ರವ್ಯ ಮತ್ತು 
ಶೃಂಗಾರ ವಸ್ತುಗಳನ್ನು ಧರಿಸುವುದಕ್ಕೆ ಅಡ್ಡಿಯಿಲ್ಲವೆಂದು "ಹೆಚ್ಚಿನ" ವಿದ್ವಾಂಸರ 
ಅಭಿಮತ, ದಂಪತಿಯ ಬೇರ್ಪಡೆ ಅನಿವಾರ್ಯವೆಂದಾದರೆ, ಅದನ್ನು ಪರಸ್ಪರ 
ಕಷ್ಟಕೊಡದೆ ಸುಳ್ಳಾರೋಪ ಹೊರಿಸದೆ, ಹಕ್ಕುಗಳನ್ನು ಉಲ್ಲಂಘಿಸದೆ, ಮರ್ಯಾದೆ 
ಯಿಂದ ನಿರ್ವಹಿಸಬೇಕೆಂದು ಇಸ್ಲಾಮ್‌ ಆದೇಶಿಸಿದೆ. 

“ಉತ್ತಮ ರೀತಿಯಲ್ಲಿ ಅವರನ್ನು ಉಳಿಸಿಕೊಳ್ಳಿರಿ ಅಥವಾ ಗೌರವದಿಂದ : 
ತೊರೆಯಿರಿ," (ಅಲ್‌'ಬಕರಃ: 229) 

ಪತ್ನಿಯರಿಗೆ ನೀವು ಕೊಟ್ಟಿರುವ ಯಾವೊಂದು ಸಾಧನವನ್ನು ಮರಳಿ 
ಪಡೆಯುವುದೂ ನಿಮಗೆ ಧರ್ಮಬದ್ದವಲ್ಲ. 

"ವಿವಾಹ ವಿಚ್ಛೇದನ ಮಾಡಲ್ಪಟ್ಟ ಸ್ತ್ರೀಯರಿಗೆ ವಾಡಿಕೆಯಂತೆ ಜೀವನೋ 
ಪಾಯಕ್ಕೆ ಏನಾದರೂ ಕೊಡಬೇಕು. ಇದು ದೇವಭಕ್ತರ ಮೇಲಿರುವ 
ಬಾಧ್ಯತೆಯಾಗಿದೆ.'' (ಅಲ್‌'ಬಕರಃ 241) 

ವಿವಾಹ ವಿಚ್ಛೇದನವು ಪತಿ-ಪತ್ನಿಯರ ಒಮ್ಮತದಿಂದ ನಡೆಯಬೇಕೆಂದು 
ಇಸ್ಲಾಮ್‌ ಬಯಸುತ್ತದೆ. ಆದ್ದರಿಂದಲೇ ವಿವಾಹ ವಿಚ್ಛೇದಿತ ಪತ್ನಿಯು ಇದ್ದತ್‌ನ 

" ಕಾಲಾವಧಿಯಲ್ಲಿಯೂ ಪತಿಗೃಹದಲ್ಲಿಯೇ ಇರಬೇಕೆಂದು ಸೂಚಿಸಲಾಗಿದೆ. 

ಇದ್ದತ್‌ ಕಾಲ ಮುಗಿಯುವುದಕ್ಕಿಂತ ಮುಂಚೆ ಪತಿಗೆ ಆಕೆಯನ್ನು ಮರಳಿ 
ಸ್ವೀಕರಿಸುವ ಅವಕಾಶವಿರುವಂತೆಯೇ ಆ ಬಳಿಕ ಆಕೆಯನ್ನು ಮರು ವಿವಾಹ 
ವಾಗುವ ಅನುಮತಿಯೂ ಇದೆ. ಪ್ರಥಮ ತಲಾಕ್‌ ನೀಡಿದ ಬಳಿಕ ಪುನಃ 
ಸಂಬಂಧ ಸುಧಾರಿಸಿ ದಾಂಪತ್ಯ ಜೀವನವನ್ನು ಮುಂದುವರಿಸಬಹುದು. ಹೀಗಿರುತ್ತಾ, 
ಪುನಃ ವಿರಸವುಂಟಾಗಿ ಹಿಂದಿನಂತೆಯೇ ಸಂಬಂಧ ಸುಧಾರಿಸುವ ಎಲ್ಲ 
ಪ್ರಯತ್ನಗಳೂ ವಿಫಲಗೊಂಡರೆ ನಿರ್ದಿಷ್ಟ ಅವಧಿಯಲ್ಲಿ ಎರಡನೆಯ ತಲಾಕ್‌ 
ಹೇಳಬಹುದು. ಪುನಃ ಆ ಇದ್ದತ್‌ನ ಅವಧಿಯಲ್ಲಿ ಪತಿಯು ಆಕೆಯನ್ನು ಮರು 
ನಿಕಾಹ್‌ ನಡೆಸದೆಯೇ ಮರಳಿ ಸ್ವೀಕರಿಸಬಹುದು ಅಥವಾ ಇದ್ದತ್‌ನ ಅವಧಿ 
ಮುಗಿದರೆ ಮರು ನಿಕಾಹ್‌ ನಡೆಸಿ ಸ್ವೀಕರಿಸಬಹುದು. 

ಆದರೆ,. ಮೂರನೇ ಬಾರಿಯೂ ತಲಾಕ್‌ ಹೇಳಿದರೆ, ಅವರ ಒಡಕು 
ಸುಧಾರಣೆಯ ವ್ಯಾಪ್ತಿಯನ್ನು ಮೂರಿದೆಯೆನ್ನುವುದಕ್ಕೆ ಬೇರೆ ಸಾಕ್ಸ್ಯದ ಅಗತ್ಯವಿಲ್ಲ. 


7 ಇಸ್ಲಾಮ್‌ ಧರ್ಮದಲ್ಲಿ وہ‎ 
ELS 
ಆದ್ದರಿಂದ ಮೂರನೇ ಬಾರಿ ವಿವಾಹ ವಿಚ್ಛೇದನ ನೀಡಿದ ಬಳಿಕ ಆಕೆಯನ್ನು 
ಮರಳಿ ಸ್ವೀಕರಿಸುವ ಅಥವಾ ಮರು ವಿವಾಹವಾಗುವ ಅನುಮತಿಯಿಲ್ಲ. ಬೇರೊಬ್ಬ 
ಪೆತಿಯು ಆಕೆಯನ್ನು ನೈಜ ರೀತಿಯಲ್ಲಿ ವಿವಾಹವಾಗಿ ಲೈಂಗಿಕ ಸಂಪರ್ಕ ನಡೆಸಿದ 
ಬಳಿಕ ಸ್ವಾಭಾವಿಕವಾಗಿ ಅವರ ನಡುವೆಯೂ ವಿರಸ ಹುಟ್ಟಿದರೆ. ಮೇಲೆ ಹೇಳಿದ 
ಎಲ್ಲ ಹಂತಗಳೊ' ಮುಗಿದು ಸಹಬಾಳ್ವಿ' ಅಸಾಧ್ಯವಾಗಿ ವಿಚ್ಛೇದನ ಹೊಂದಿದರೆ 
ಮಾತ್ರ ಮೊದಲ ಪಠಿಗೆ.ಆಕೆಯನ್ನು ಮರು ವಿವಾಹವಾಗುವ RE 
"ಮೂರನೇ ಬಾರಿಯೂ ಆಕೆಗೆ ತಲಾಕ್‌ (ವಿವಾಹ ವಿಚ್ಛೇದನ ಘೋಷಣೆ 
ನೀಡಿದರೆ ಬೇರೊಬ್ಬ ಪತಿಯನ್ನು ವರಿಸುವ ತನಕ ಆಕೆಯು ಆತನಿಗೆ ಧರ್ಮ 
ಬದ್ದ. ہبوت‎ ಅನಲತರ . ಆತನೂ(ಎರಡನೆಯ ಪತಿ) ವಿವಾಹ ವಿಚ್ಛೇದನ ನಡೆಸಿದರೆ 
his ಹಿ೦ದಿನ ಪತಿಯೂ ಪೂರ್ವ ಸಂಬಂಧಕ್ಕೆ RSA ಈರ್ವರೂ 
ಶಪ್ಪುಗಾರರಾಗುವುದಿಲ್ಲ. ಅಲ್ಲಾಹನ ಮೇರೆಗಳನ್ನು ಹಾಲಿಸುವೆವೆಂದು ಅವರು. 
ನಂಬುವುದಿದ್ದರೆ! ಇದ್ದು ಅಲ್ಲಾಹನ- ಮೇರೆಗಳು; ಅರಿತುಕೊಳ್ಳುವ ಜನರಿಗಾಗಿ 
ಅವನು ಅದನ್ನು ವಿವರಿಸುತ್ತಾನೆ.” . ۰ (ಅಲ್‌ಬಕರಃ:' 230): 
ಇಸ್ಲಾಮಿನ ಆಗಮನಕ್ಕಿಂತ ಮುಂಚೆ ಅರಬರಲ್ಲಿ ವ್ಯಾಪಕವಾಗಿದ್ದ ಒಂದು 
ಸಾಮೂಹಿಕ ಅನಾಚಾರವನ್ನು ಈ' ಆದೇಶದ ಮೂಲಕ ನಿವಾರಿಸಲಾಗಿದೆ. ಅವರಿಗೆ 
ಎಷ್ಟು ಬಾರಿ ಬೇಕಾದರೂ ಪತ್ನಿಯರಿಗೆ ತಲಾಕ್‌ ಹೇಳುವ ಅನುಮತಿಯಿತ್ತು. 
ತನ್ನಿಮಿತ್ತ ಆ ಕಾಲದಲ್ಲಿ ತಮಗಿಷ್ಟವಿಲ್ಲದ ಪತ್ನಿಯರಿಗೆ ಪದೇಪದೇ ವಿಚ್ಛೇದನ 
ನೀಡಿ, ಮರಳಿ ಸ್ವೀಕರಿಸಿ ಪೀಡಿಸುವ ಸಂಪ್ರದಾಯ ಸರ್ವಸಾಮಾನ್ಯ ವಾಗಿತ್ತು. 
ಇದರಿಂದಾಗಿ ತಮ್ಮನ್ನು ತೊರೆಯುವ ಪತಿಯರಿಂದ ಸಂಪೂರ್ಣ ವಿಮೋಚನೆ 
ಗೊಂಡು ಹೊಸ ಸಂಬಂಧ ಬೆಳೆಸಲು ಸ್ತ್ರೀಯರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈ 
ನೀಚ ಕೃತೃದ ಮಾರ್ಗವನ್ನು ಕುರ್‌ಆನ್‌ ಮುಚ್ಚಿ ಬಿಟ್ಟಿತು. ಮೂರನೇ ಬಾರಿಯೂ 
ತೆಲಾಕ್‌ ನೀಡುವವರಿಗೆ ಪತ್ನಿಯನ್ನು ಮರಳಿ ಸ್ವೀಕರಿಸುವ ಹಕ್ಕನ್ನು ನಿಷೇಧಿಸಿತು. 
ಆದರಿಂದಾಗಿ' ಪತ್ನಿಯನ್ನು ಶಾಶ್ವತವಾಗಿ ಕೈಬಿಡಬೇಕಾಗಿದೆಯೆಂದು ಖಚಿತಪಡಿಸಿಯೇ 
ಪತಿಯು ಆ ಸಾಹಸಕ್ಕೆ ಕೈ ಹಾಕಬೇಕಾಗುವುದು. j oo 
“ಅಕಬರ ಸಂಪ್ರದಾಯದ ಕುರಿತು ಹೆ.ಆಯಿಶಾ(ರ) ಹೇಳುತ್ತಾರೆ: ಪುರುಷನು 
ವಿವಾಹ ವಿಚ್ಛೇದನ ನಡೆಸಬಯಸಿದರೆ ತಲಾಕ್‌" ಹೇಳುತ್ತಿದ್ದನು. ತರುವಾಯ 


24 عو .کہ ۱ کے ۔‎ , ತಲಾಕ್‌ 
ಇದ್ದತ್‌ನ ಅವಧಿಯಲ್ಲಿ; ಮರಳಿ ಸ್ಟೀಕರಿಸಿದರೆ" ಅಕೆಯು ಆತನ ಪಶ್ನಿಯಾಗಿಯೇ 
ಉಳಿಯುತ್ತಿದ್ದಳು. ನೂರು ಅಥವಾ ಅದಕ್ಕಿಂತೆ.ಹೆಚ್ಚು ಬಾರಿ ತಲಾಕ್‌ ಹೇಳಿದರೂ 
ಅದೇ ಅವಸ್ಥೆ ಇತ್ತು. ಹೀಗಿರಲು ಒಮ್ಮೆ ಒಬ್ಬರು ತನ್ನ ಪತ್ನಿಗೆ ಹೇಳಿದರು: 
"ನಾನು ವಿವಾಹ ವಿಚ್ಛೇದನ ನೀಡಿ ನಿನ್ನನ್ನು ತೊರೆಯುವುದಿಲ್ಲ. ಅದೇ ವೇಳೆ 
ಜತೆಗಿರಿಸಿ ಸಂರಕ್ಷಿಸುವುದೂ ಅಲ್ವ.” ಆಗ.ಆ ಸ್ತ್ರಿ €ಯು ಅದು ಹೇಗೆ ಸಾಧ್ಯವೆಂದು 
ಪ್ರಶ್ನಿಸಿದಳು. ಆತ ಹೇಳಿದ: "ನಾನು ನಿನಗೆ ತಲಾಕ್‌ ಹೇಳುತ್ತೇನೆ. ಇದ್ದತ್‌ನ 
ಅವಧಿ ಮುಗಿಯುವುದಕ್ಕಿಂತ ಮೊದಲು ಮರಳಿ ಸ್ವೀಕರಿಸುತ್ತೇನೆ. 'ಫದೇಪದೇ 
ಹೀಗೆ ಮಾಡುತ್ತಲಿರುತ್ತೇನೆ.” ಆ ಸ್ತ್ರೀಯು ಆಯಿಶಾರ(ರ) ಬಳಿ ಬಂದು ಈ 
ಏಷೆಯವನ್ನು ತಿಳಿಸಿದರು. ಆಯಿಶಾರು(ರ) ಪ್ರವಾದಿ(ಸ) ಬರುವ” ತನಕ ಅದಕ್ಕೆ 
ಉತ್ತರಿಸಲಿಲ್ಲ. ಪ್ರವಾದಿವರ್ಯರು(ಸ) ಬಂದ ಬಳಿಕ ಅವರಿಗೆ ವಿಷಯ ತಿಳಿಸಿದರು. 
ಸ್ವಲ್ಪ ಹೊತ್ತಿನ ಮೌನದ ಬಳಿಕ .ತುರ್‌ಅನನ ಈ ವಾಕ್ಕಗಳು ಅವತೀರ್ಣ 
ಗೊಂಡುವು: "ವಿವಾಹ ವಿಚ್ಛೇದನ ಎರಡು ಬಾರಿ. ಆ ಬಳಿಕ ಪಶ್ಲಿಯನ್ನು 
ಮರ್ಯಾದೆಯಿಂದ ಇರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಅಕೆಯನ್ನು ಗೌರವದಿಂದ 
ತೊರೆಯಬೇಕು.” (ರಾಮು: ಭಾಗ-2, ಪುಟ: 247) 
ಅಂದರೆ ಇದು. ಎರಡನೆಯ ಬಾರಿ: ತಲಾಕ್‌ ನೀಡುವವರಿಗೆ ಎಚ್ಚರಿಕೆ 
ಯಾಗಿದೆ. ಇನ್ನು ನಿಮಗೆ ಅವಕಾಶವಲ್ಲ. ಈಗ ಬೇಕಿದ್ದರೆ ಪತ್ನಿಯನ್ನು ಮರಳಿ 
ಸ್ವೀಕರಿಸಿ ಗೌರವದಿಂದ ಬಾಳಬಹುದು: ಮೂರನೇ ಬಾರಿಯೂ ಅದನ್ನು 
ಅವರ್ಕಿಸಿದರೆ ಆಕೆ ಪರಸ್ತ್ರೀಯಾಗುವಳು. ಮಾತ್ರವಲ್ಲ, ನಿಮ್ಮೊಂದಿಗೆ ಆಕೆಯ 
' ಮರುವಿವಾಹವೂ ನಿಷಿದ್ದವಾಗುವುದು. 


ಅಭಿಶಪ್ತ ಅನಾಚಾರ 

ಮೇಟೆ ವವರಿಸಲಾಗಿರುವಂತೆ ಏವಿಧ ಹಂತಗಳಲ್ಲಿ ಮೂರು 'ಬಾರಿ ತಲಾಕ್‌ 
ನೀಡುವುದೇ ಇಸ್ಲಾಮಿನ ಮೂರು ತಲಾಕ್‌ನ ತಾತ್ಸರ್ಯವಾಗಿದೆ. ಇಂದು 
ರೂಢಿಯಲ್ಲಿರುವ ಒಂದೇ ಬಾರಿ ಮೂರು ತಲಾಕ್‌ ಹೇಳುವ ಕ್ರಮವು ಅದಕ್ಕೆ 
ವ್ಯತಿರಿಕ್ತವಾಗಿದೆ. ಇದನ್ನು ಅತ್ಯಂತ ಹಾಸ್ಯಾಸ್ಪದ ಮತ್ತು ಅಭಿಶಪ್ತ ಅನಾಚಾರವೆನ್ನ 
ಬೇಕಾಗಿದೆ. ಪ್ರವಾದಿವರ್ಯರು(ಸ) ಆ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ದರು. 


٦ 
ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 8 
ಮಾ ಧರಣಿ ತಿ 


ಸಿಮ್ಮೆ' ಓರ್ವರು ತನ್ನ ಪತ್ನಿಗೆ 'ಏಕಾಏಿಕಿ ಮೂರು ಬಾರಿ ತಲಾಕ್‌ -ಹೇಳಿದ 
ವಿಷಯವು ಪ್ರವಾದಿವರ್ಯರಿಗೆ(ಸ) ತಿಳಿಯಿತು. ಆಗ ಪ್ರವಾದಿವರ್ಯರು(ಸ) 
ಕೇಳಿದರು: "ನಾನು" ನಿಮ್ಮ ಮಧ್ಯೆ ಇರುತ್ತಾ ನೀವು ದೇವ--ಗ್ರಂಥವನ್ನು ಗೇಲಿ 
ಮಾಡುತ್ತಿದ್ದೀರಾ?” ತಕ್ಷಣವೇ ಓರ್ವರು ಎದ್ದು ನಿಂತು "ನಾನು ಅವರ ಕಥೆ 
ಮುಗಿಸಿಬಿಡಲೇ?”" ಎಂದು' ಕೇಳಿದರು.' (ನಸಾಈ) 
دوہ‎ ಅಬ್ಬಾಸ್‌(ರ) ಉಲ್ಲೇಖಿಸುತ್ತಾರೆ: "ರುಕಾನತ್‌ ತನ್ನ ಪತ್ನಿಗೆ ಒಂದೇ 

ಬಾರಿ ಮೂರು ತಲಾಕ್‌ ಹೇಳಿದರು: ತರುವಾಯ ಅವರಿಗೆ ಆ ಬಗ್ಗೆ ಖೇದ 
ವಾಯಿತು. ಈ ವಿಷಯವನ್ನು ಅವರು ಪ್ರವಾದಿವರ್ಯರಿಗೆ(ಸ) ತಿಳಿಸಿದರು. ಆಗ 
, ಪ್ರವಾದಿಯವರು(ಸ) "ನೀವು ಹೇಗೆ ತಲಾಕ್‌ ಹೇಳಿದಿರಿ?" ವಿಂದು ಕೇಳಿದರು. 

ಅವರು ನಾನು ಮೂರು ತಲಾಕ್‌. ಹೇಳಿದೆನೆಂದು ತಿಳಿಸಿದರು. 

ಒಂದೇ ಸಂದರ್ಭದಲ್ಲಿ ಹೇಳಿದಿರಾ? ಎಂದು ಪ್ರವಾದಿಯವರು(ಸ) ಕೇಳಿದಾಗ 
ರುಕಾನತ್‌ ಹೌದೆಂದು "ಉತ್ತರಿಸಿದರು. ಆಗ ಪ್ರವಾದಿವರ್ಯರು(ಸ) "ಹಾಗಾದರೆ 
ಅದು ಒಂದೇ ಆಗುವುದು. ಆದ್ದರಿಂದ ನೀವು ಬಯಸುವುದಿದ್ದರೆ. ಆಕೆಯನ್ನು 
ಮರಳಿ ಸ್ವೀಕರಿಸಿರಿ"' ಎಂದು ಹೇಳಿದರು.  ಹುಬುಲುಸ್ಸಲಾಮ್‌: 3:213) 
"ಮೂರು ತಲಾಕ್‌ ಒಮ್ಮೆಲೆ ಹೇಳಿದರೆ ಅದು ಸಿಂಧುವಾಗುವುದಿಲ್ಲವೆಂಬ 
ಅಭಿಪ್ರಾಯವಿರುವ ಪಂಡಿತರೂ ಇದ್ದಾರೆ. ಏಕೆಂದರೆ ಅದು ಅನಾಚಾರ. ಅನಾಚಾರವು 
ಕಾನೂನಾಗುವುದಿಲ್ಲ." - _ 

(ಆಲ್‌ ಇಸ್ಲಾಮ್‌ ವೆಲ್‌ ಮರ್‌ಆತುಲ್‌ ಮುಆಸ್ಸಿರ ಪುಟ: 117) 
ಹೆ.ಉಮರ್‌(ರ) ಅವರ ಕಾಲದಲ್ಲಿ ದ್ವಿತೀಯ ವಿವಾಹವಾಗುವ ಪುರುಷರು 
ಮೊದಲ ಪತ್ನಿಗೆ ಮೂರು ತಲಾಕ್‌ ಹೇಳುವಂತೆ ಒತ್ತಾಯಿಸಲಾಗುತ್ತಿತ್ತು. ಕೆಲವು 
ಪುರುಷರು ಅದರಂತೆ ವರ್ತಿಸಿ ಎರಡನೆಯ ವಿವಾಹವಾದ ಬಳಿಕ ಮೊದಲ 
ಪತ್ನಿಯನ್ನು ಮರಳಿ ಸ್ವೀಕರಿಸುತ್ತಿದ್ದರು. ಈ ಅತ್ಯಾಚಾರವನ್ನು ಕೊನೆಗೊಳಿಸಲಿಕ್ಕಾಗಿ 
ಉಮರ್‌(ರ) ಅವರು ಒಂದೇ ಬಾರಿ ಮೂರು ತಲಾಕ್‌ ಹೇಳುವವರಿಗೆ رھ‎ ಯೆಂಬ 
ನೆಲೆಯಲ್ಲಿ ಮತ್ತೆ ವಿವಾಹಕ್ಕೆ ಅನುಮತಿ ನೀಡುತ್ತಿರಲಿಲ್ಲ. ಅದನ್ನು ಮೂರೆಂದು 
ಪರಿಗಣಿಸಿ ನಿಷೇಧ ಹೇರಿದ್ದರು. ಮಾತ್ರವಲ್ಲ ಅಂತಹವರಿಗೆ ಹೊಡೆಯುತ್ತಿದ್ದರು. 
ಅಲ್ಲಾಹನ ಗ್ರಂಥದೊಡನೆ ನೀವು ಆಟವಾಡುತ್ತೀರಾ? ಎಂದು ಪ್ರವಾದಿವರ್ಯರು) 


26 : - کین‎ :. ತಲಾಕ್‌ 


ಕೇಳಿರುವುದರಿಂದ ಉಮರ್‌(ರ) ಅವರು: ಮೂರು ತಲಾಕ್‌ಗಳನ್ನು ಒಂದೇ ಬಾರಿ 
ಹೇಳುವವರ ಬೆನ್ನಿಗೆ ಕೊರಡೆಯೇಟು. ಬಾರಿಸುತ್ತಿದ್ದರು. , ಏಕೆಂದರೆ, ಅವರ 
ದೃಷ್ಟಿಯಲ್ಲಿ ಮೂರು ತಲಾಕ್‌ ಒಟ್ಟಿಗೆ ಹೇಳುವುದು ನಷಿದ್ದೆವಾಗಿತ್ತು.. 
ಕ (ಯಟುಲುಸ್ಸೆಲಾಮ್‌ 3: 212) 
ಆದರೆ ಉಮರ್‌(ರ) ಅವರ ಶಿಕ್ಷಾ ಕ್ರಮವನ್ನು ಕೆಲವರು ಕಾನೂನಾಗಿ 
ಮಾಡಿದರು ಅವರ ದೃಷ್ಟಿಯಲ್ಲಿ ಮೂರು ತಲಾಕ್‌ ಒಟ್ಟಾಗಿ ಹೇಳಿದರೆ ಮೂರು" 
ತಲಾಕ್‌ ಎಂದೇ ಪರಿಗಣಿಸ ಲ್ಪಡುವುದು. 
ವಸ್ತುಶಃ ಮೂರು ತಲಾಕ್‌ ಒಟ್ಟಿಗೆ ಹೇಳಿದರೂ ಕೇವಲ ಒಂದು 
ಮಾತ್ರ ಸಿಂಧುವಾಗುವುದೆಂಬ ಅಭಿಪ್ರಾಯವೂ. ಪ್ರಾಮಾಣಿಕವಾಗಿದೆ. ಕುರ್‌ಆನ್‌ 
ವಾಕ್ಕವೂ ಅದನ್ನೇ ಸ್ಪಷ್ಟಪಡಿಸುತ್ತದೆ. ರುಕಾನ ಅವರ ಬಗ್ಗೆ ಉದೃತ ಘಟನೆಯೂ , 
ಅದನ್ನು ಸಾಬೀತುಪಡಿಸಿದೆ. ಮುಸ್ಲಿಮ್‌(ರ)ು ಉಲ್ಲೇಖಿಸಿರುವ ಇನ್ನೊಂದು 
ಆಧಾರವೂ ಈ ದೃಷ್ಟಿಕೋನವನ್ನು, ಸಮರ್ಥಿಸುತ್ತದೆ. ಅಬುಸ್ಸೃಹ್ಟಾಅಕ್‌ರು 
ಇಬ್ದು ಅಬ್ಬಾಸ್‌ರೊಡನೆ ಪ್ರಶ್ನಿಸಿದರು, "ಪ್ರವಾದಿ(ಸ) ಮತ್ತು ಅಬೂಬಕರ್‌ರ(ರ) 
ಕಾಲದಲ್ಲಿಯೂ ಮೂರು ತಲಾಕ್‌ಗಳೆನ್ನು 'ಒಂದೇ ಎರದು ಪರಿಗಣಿಸಲಾಗು 
ساد نت‎ ಅವರು ಹೌದೆಂದು ಉತ್ತರಿಸಿದರು. (ಮುಸ್ಲಿಮ್‌) . 
ಪ್ರವಾದಿ(ಸ) ಮತ್ತು ಅಬೂಬಕರ್‌ರವರ(ರ) ಕಾಲಗಳಲ್ಲೂ ಉಮರ್‌(ರ) 
ಅವರ ಆರಂಭದ ಎರಡು ವರ್ಷಗಳಲ್ಲಿಯೂ ಒಂದೇ ಬಾರಿಯ: ಮೂರು 
ತಲಾಕ್‌ಗಳನ್ನು "ಕೇವಲ ಒಂದೆಂದು ಪರಿಗಣಿಸಲಾಗುತ್ತಿತ್ತು. 
(ಫಿಕ್ಸುಸುನ್ನಃ ಭಾಗ-8, ಪುಟ: 69) 


ಬದಲಿ ನಿಲ್ಲುವುದು 

ಮೂರು ತಲಾಕ್‌ ಹೇಳಿ ವಿಚ್ಛೇದನ ನೀಡಿದ ಪತ್ನಿಯನ್ನು ಪ್ರಥಮ ಪತಿಗೆ 
ಧರ್ಮಬದ್ಧಗೊಳಿಸಲಿಕ್ಕಾಗಿ 'ನಕಲಿ ವಿವಾಹ'ವನ್ನು ನಡೆಸಲಾಗುತ್ತದೆ. ಇದು 
ಕಾನೂನನ್ನು ವಂಚಿಸಲಿಕ್ಕಾಗಿ ಸಮಾಜವೇ ಕೃತಕವಾಗಿ ಸೃಷ್ಟಿಸಿರುವ ಹೀನ ಆಚಾರ. 
ಮೂರು ತಲಾಕ್‌ ಹೇಳಿ ಪತ್ನಿಗೆ ವಿವಾಹ ವಿಚ್ಛೇದನ ನೀಡಿದವನೊಬ್ಬನು 
ಆಕೆಯನ್ನು ಮರಳಿ ಸ್ವೀಕರಿಸಬೇಕದರೆ ಅಥವಾ ಮರುವಿವಾಹವಾಗಬೇಕಾದರೆ 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ : 27 


ಆಕೆಯನ್ನು ಬೇರೊಬ್ಬನು" ಸ್ವಇಚ್ಛೆಯಿಂದ ವಿವಾಹವಾಗಿ + ದಾಂಪತ್ಯ ಸಂಬಂಧ 
ಬೆಳೆಸಿ, ಅನಂತರ. ಸ್ವಾಭಾವಿಕ ಕಾರಣಗಳಿಂದಾಗಿ ಅವರಲ್ಲಿ ವೈಮನಸ್ಸು 
ತಲೆದೋರಿ ಆ ಸಂಬಂಧವೂ ವಿಚ್ಛೇದನಗೊಂಡರೆ ಮಾತ್ರ ಅದು ಅಧಿಕೃತ 
ವಾಗುವುದು. ಅಂದರೆ ಇದನ್ನು ಹಂಗಾಮಿಯಾಗಿ ಅಧಿಕೃತಗೊಳಿಸಲಿಕ್ಕಾಗಿ 
ತತ್ಕಾಲಕ್ಕೆ ಓರ್ಬರನ್ನು ಹಿಡಿದು ತಂದು ವಿವಾಹ ಮಾಡಿಸಿ ಒಂದು ರಾತ್ರಿ 
ಅವರು ಒಟ್ಟಿಗೆ ಮಲಗಿ ಮರುದಿನ ವಿಚ್ಛೇದನ ಕೊಡಿಸುವ ನಕಲಿ ವಿವಾಹವನ್ನು 
'ಬದಲಿ ನಿಲ್ಲುವುದು' ಎನ್ನಲಾಗುತ್ತದೆ. ಪ್ರವಾದಿವರ್ಯರು(ಸ) ಈ ಅನಾಚಾರವನ್ನು 
ತೀವ್ರವಾಗಿ ಖಂಡಿಸಿದ್ದಾರೆ. "ಬದಲಿ ನಿಲ್ಲುವವರನ್ನೂ ನಿಲ್ಲಿಸುವವನ್ನೂ 
ಅಲ್ಲಾಹನು ಶಪಿಸಿರುತ್ತಾನೆ.” ಎಂದಿದ್ದಾರೆ. 
(ಅಹ್ಮದ್‌, ನಸಾಈ, ತಿರ್ಮಿದಿ) 
رہ‎ ಬಿನ್‌ ಆಮಿರ್‌ ವರದಿ ಮಾಡಿದ್ದಾರೆ. ಪ್ರವಾದಿಸ) ಹೇಳಿದರು: 
"ಸಾಲ ಪಡೆದ ಮಹಾಪರಾಧಿ ಯಾರೆಂದು ನಾನು ಹೇಳಲೇ?" ಅನುಯಾಯಿಗಳ್ಳು, - 
"ಅಲ್ಲಾಹನ ಪ್ರವಾದಿಗಳೇ ಹೇಳಿರಿ" ಎಂದು ವಿನಂತಿಸಿದರು. "ಅದು ಬದಲಿ 
ನಿಲ್ಲುವವ. ಬದಲಿ ನಿಲ್ಲುವಾತನನ್ನೂ ಆತನು ಯಾರಿಗಾಗಿ ನಿಲ್ಲುತ್ತಾನೋ 
ಆತನನ್ನೂ ಅಲ್ಲಾಹನು ಶಪಿಸಿರುತ್ತಾನೆ" ಎಂದು ಪ್ರವಾದಿ(ಸ) ಹೇಳಿದರು. 
(ಅಹ್ಮದ್‌, ನಸಾಈ, ತಿರ್ಮಿದಿ) 
ಒಮ್ಮೆ ಒಬ್ಬರು ಅಬ್ದುಲ್ಲಾ ಬಿನ್‌ ಉಮರ್‌ರೊಡನೆ(ರ) ಪ್ರಶ್ನಿಸಿದರು: 
ಒಬ್ಬನು ತನ್ನ ಪತ್ನಿಗೆ ಮೂರು ಬಾರಿ ತಲಾಕ್‌ ಹೇಳಿದ ನಂತರ ಆ ಸ್ತ್ರೀಯನ್ನು 
ಆತನ ಓರ್ವ ಸಹೋದರ ವಿಮಹವಾದ. ಮೊದಲ ಪತಿಗೆ ಆಕೆಯನ್ನು ವಿವಾಹ 
ವಾಗುವುದಕ್ಕೆ ಇರುವ ಆತಂಕವನ್ನು ನಿವಾರಿಸುವುದಕ್ಕಾಗಿ ಈ ವಿವಾಹ ನಡೆಸ 
ಲಾಗಿತ್ತು. ಆದರೆ ಮೊದಲ ಪತಿಗೆ ಈ ವಿಷಯ ತಿಳಿದಿರಲಿಲ್ಲ. ಹೀಗೆ ಮಾಡುವುದ 
ರಿಂದ ಮೊದಲ ಪತಿಗೆ ಆಕೆಯನ್ನು ವಿವಾಹವಾಗುವ ಅಡ್ಡಿ ನಿವಾರಣೆಯಾಗುವುದೇ? 
ಇಬ್ದುಉಮರ್‌ ಹೀಗೆ ಉತ್ತರಿಸಿದರು: ವಿವಾಹವು ಆಗ್ರಹಾಭಿಲಾಣೆಗಳಿಗೆ ಅನುಗುಣ 
ವಾಗಿರಬೇಕು. ಈ ರೀತಿಯ ವಿವಾಹವನ್ನು ಪ್ರವಾದಿವರ್ಯರ(ಸ) ಕಾಲದಲ್ಲಿ ನಾವು 
ವ್ಯಭಿಚಾರವೆಂದು ಪರಿಗಣಿಸುತ್ತಿದ್ದೆವು. Ki 
(ನೈಲುಲ್‌ ಔತಾರ್‌, ಸ: 6, ಪುಟ: 139) 


28 : ' ತಲಾಕ್‌ 


ಉಮರ್‌(ರ) ಹೇಳಿದರು: "ಬದಲಿ ನಿಲ್ಲುವಾತನನ್ನು ಮತ್ತು ಯಾರಿಗಾಗಿ 
ಆತನು ಬದಲಿ ನಿಲ್ಲುವನೋ ಆತನನ್ನು ಕಂಡರೆ .ನಾನು. ಖಂಡಿತ ಕಲ್ಲೆಸೆದು 
ಕೊಲ್ಲುವೆನು.” (ಲ್‌ಲಾಮುಲ್‌ ಮೂಕಿನೀನ್‌ ಭಾಗ-3, ಪುಟ: 41) 

ಮೂರು ಬಾರಿ ತಲಾಕ್‌ ಹೇಳಿದ್ದರೂ ಆ ಮಹಿಳೆಯು ಬೇರೊಬ್ಬರನ್ನು 
ವಿವಾಹವಾಗಿ: ಆತನು ನಿಧನರಾದರೆ ಅಥವಾ ಆಕೆಯನ್ನು 'ತೊರೆದರೆ ಮೊದಲ 
ಪಶಿಯು' ಆಕೆಯನ್ನು ಪುನಃ ವಿವಾಹವಾಗಬಹುದು. ಮೊದಲ, ವಿವಾಹದಲ್ಲಿ 
ಮಕ್ಕಳಾಗಿದ್ದರೆ ಮರುವಿವಾಹದ ಸಾಧ್ಯತೆ ಅಧಿಕವಿರುತ್ತದೆ. ' ಆದರೆ ಎರಡನೆಯ 
ಪತಿಯೊಂದಿಗೆ ಲೈಂಗಿಕ ಸಂಬಂಧ ನಡೆದಿದ್ದರೆ ಮಾತ್ರ ಮೊದಲ ಪತಿಯೊಂದಿಗಿನ 
ಪುನರ್ನಿವಾಹವು ಸಿಂಧುವಾಗುತ್ತದೆ. ಆಯಿಶಾ(ರ) ಹೇಳುತ್ತಾರೆ: ರಿಫಾಅ ಅವರು 
ಪತ್ನಿಯ ಸಂಬಂಧವನ್ನು ಮುರಿದರು. ಮೂರು ತಲಾಕ್‌ ನೀಡಿದರು. ತರುವಾಯ 
ಅವರನ್ನು ಅಬ್ದುರ್ರಹ್ಮಾನ್‌ ರುುಬೈರ್‌(ರ) - ವಿವಾಹವಾದರು. ಹೀಗಿರಲು ಆ 
ಮಹಿಳೆಯು ಪ್ರವಾದಿಯವರ(ಸ) ಬಳಿ ಬಂದು ಹೇಳಿದಳು: ಅಲ್ಲಾಹನ ಪ್ರವಾದಿಗಳೇ! 
ನಾನು ರಿಫಾಅರ ಪತ್ನಿಯಾಗಿದ್ದೆ: ಆ ಬಳಿಕ ನಮ್ಮ ಪರಸ್ಪರ ಸಂಬಂಧವನ್ನು 
ಎಚ್ಛೇದಿಸಿದೆವು. ಅವರು ಮೂರು ಬಾರಿಯೂ ತಲಾಕ್‌ ಹೇಳಿದರು. ಅನಂತರ 
ಅಬ್ದುರ್ರಹ್ಮಾನ್‌ ರಖುಬೈರ್‌ರು ನನ್ನನ್ನು ವಿವಾಹವಾದರು. ಅವರ ಬಳಿ ವಸ್ತ್ರದ 
ಅಂಚಿನಂಥದ್ದು ಮಾತ್ರವಿದೆಯೆಂದು ಹೇಳಿ ಆ ಸ್ತ್ರೀಯು ತನ್ನ ವಸ್ತ್ರದ ಅಂಚಿನ್ನು 
" ತೋರಿಸಿದರು. ಪ್ರವಾದಿವರ್ಯರು(ಸ) ನಗುತ್ತಾ ಪ್ರಶ್ನಿಸಿದರು.: ನೀವು ರಿಫಾಅರ 
ಬಳಿಗೆ ಮರಳಲು “ಆಸೆ ಪಡುತ್ತಿರುವಂತೆ ತೋರುತ್ತಿದೆಯಲ್ಲ? ' ಅದರೆ ಅದು 
ಧರ್ಮಬದ್ದವಾಗುವುದಿಲ್ಲ. ನಿಮ್ಮ ಮಧುವನ್ನು ಅವರೂ(ಅಬ್ದುರ್ರಹ್ಮಾನ್‌) ಅವರ 
ಮಧುವನ್ನು ನೀವೂ ಸವಿಯದಿರುವ ತನಕ. - (ಮುಸ್ಲಿಮ್‌) 


ವಿವಾಹ ವಿಚ್ಛೇದಿತಳೆ ಹಕ್ಕುಗಳು 

ವಿವಾಹ ವಿಚ್ಛೇದನದ. ಮಾತು ಹೇಳಿದ ಕೂಡಲೇ ಪತಿ ಪತ್ನಿಯರು 
ಸಂಪೂರ್ಣ ಅನ್ಕರಾಗಿ ಬಿಡುವರೆಂಬ ತಪ್ಪು ತಿಳುವಳಿಕೆ ಇಂದು ಸಮಾಜದಲ್ಲಿ 
ವ್ಯಾಪಕವಾಗಿದೆ. ಆದರೆ ಈ ಹಿಂದೆ ವಿವರಿಸಿರುವಂತೆ ಇದ್ದತ್‌ ಕಾಲದಲ್ಲಿ ಸ್ತ್ರೀಯು 
ಪತಿಗೃಹದಲ್ಲಿಯೇ ವಾಸವಾಗಿರಬೇಕು. ಆ ಅವಧಿಯಲ್ಲಿ ಆಕೆಯ ಎಲ್ಲ ಖರ್ಚು 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 29 


ವೆಚ್ಚಗಳನ್ನು ಪುರುಷನೇ ವಹಿಸಬೇಕು. ಆಕೆಗೆ ಯೋಗವಾದ ಆಹಾರ, ಬಟ್ಟೆ ಬರೆ 
ಹಾಗೂ ಇತರ ಸೌಲಭ್ಯಗಳನ್ನು ಒದಗಿಸುವುದು ಪುರುಷನ ಕರ್ತವ್ಯವಾಗಿರುವುದು. 
ಅಲ್ಲಾಹನು ಹೇಳುತ್ತಾನೆ: 

“ನೀವು ವಾಸವಾಗಿರುವಲ್ಲಿಯೇ ಅವರನ್ನೂ (ತಲಾಕ್‌ ಕೊಟ್ಟ ಸ್ತ್ರೀಯರನ್ನು) 
ವಾಸಗೊಳಿಸಿರಿ. ಅವರಿಗೆ ಕಷ್ಟ ಕೊಡಲಿಕ್ಕಾಗಿ ಪೀಡಿಸಬೇಡಿರಿ. ಅವರು ಗರ್ಭಿಣಿಯ 
ರಾಗಿದ್ದರೆ ಹೆರಿಗೆ ತನಕ ಖರ್ಚಿಗೆ ನೀಡಿರಿ. ಆ ಬಳಿಕ ನಿಮಗಾಗಿ (ಮಗುವಿಗೆ) 
ಅವರು ಹಾಲುಣ್ಣಿಸಿದರೆ ಅವರಿಗೆ ಅದರ ಪ್ರತಿಫಲವನ್ನು ಕೊಡಿರಿ. ಉತ್ತಮ 
ರೀತಿಯಲ್ಲಿ ಪರಸ್ಪರ ಸಮಾಲೋಚನೆ ನಡೆಸಿರಿ. ನಿಮಗೆ ಸಮಾಧಾನವಿಲ್ಲದಿದ್ದೆರೆ 
ಆತನಿಗಾಗಿ ಬೇರೊಬ್ಬ ಸ್ತ್ರೀಯು ಮೊಲೆ ಹಾಲುಣಿಸಲಿ. 

(ಅತ್ತಲಾಕ್‌: 6) 
ಮರಳಿ ಸ್ವೀಕರಿಸುವ ಒಪ್ಪಿಗೆಯಿರುವ ಇದ್ದತ್‌ನ ಕಾಲದಲ್ಲಿ دع‎ ಮರಣ 
ಹೊಂದಿದರೆ ಪತ್ನಿಗೂ, ಪತ್ನಿ ಮರಣ ಹೊಂದಿದರೆ ಪತಿಗೂ ವಾರೀಸು ಹಕ್ಕು 
ದೊರೆಯುವುದು. ತೈಬ್ರಿ: 2:265) 
ಆದರೆ ಮೂರು ತಲಾಕ್‌ ಹೇಳಲ್ಪಟ್ಟ ಸ್ತ್ರೀಯು ಗರ್ಭಿಣಿಯಲ್ಲದಿದ್ದರೆ 
ಆಹಾರ, ಬಟ್ಟೆಬರೆ ಮತ್ತು ವಸತಿ ಸೌಲಭ್ಯ ನೀಡಬೇಕಾಗಿಲ್ಲವೆಂದು 
ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌ರಂತಹ ವಿದ್ವಾಂಸರು ಅಭಿಪ್ರಾಯ 
ಪಟ್ಟಿದ್ದಾರೆ. ಗರ್ಭಿಣಿಯರಿಗೆ ಖರ್ಚು ವೆಚ್ಚ ನೀಡುವ ಬಗ್ಗೆ ಭಿನ್ನಾಭಿಪ್ರಾಯ 
ವಿಲ್ಲ. ಏಕೆಂದರೆ ಕುರ್‌ಆನ್‌ ಹೇಳುತ್ತದೆ: 
“ಅವರು ಗರ್ಭಿಣಿಯರಾಗಿದ್ದರೆ ಅವರಿಗೆ ಖರ್ಚಿಗೆ ಕೊಡಿರಿ." 
: (ಅತ್ತಲಾಕ್‌: 6) 
ವಿವಾಹದ ವೇಳೆ ನೀಡುವ ಮೆಹರ್‌ (ವಿವಾಹ ಧನ) ಪತ್ನಿಯ ಹಕ್ಕು. ಅದು 
ಹೆಚ್ಚಿದ್ದರೂ ಕಡಿಮೆಯಿದ್ದರೂ ಮರಳಿ ಪಡೆಯಬಾರದು. 

“ನೀವು ಓರ್ವ ಪತ್ನಿಯನ್ನು ತೊರೆದು ಬೇರೊಬ್ಬಳನ್ನು ಸ್ವೀಕರಿಸ ಬಯಸಿದರೆ, 
ಅವರಿಗೆ ನೀವು- ಸಂಷತ್ತಿನ ದೊಡ್ಡ ಭಂಡಾರವನ್ನೇ ನೀಡಿದ್ದರೂ ಅದರಿಂದ 
ಏನನ್ನೂ ಮರಳಿ ಪಡೆಯಬಾರದು. ಸುಳ್ಳಾರೋಪ ಹೊರಿಸಿ ನೀವು ಅದನ್ನು ಮರಳಿ 
ಪಡೆಯುತ್ತೀರಾ? ಅದು ಸ್ಪಷ್ಟ ಹಾಪವಾಗಿದೆ.” . (ಅನ್ನಿಸಾ: 20) 


30 ۱ ತಲಾಕ್‌ 


ಆದರೆ ಪತ್ನಿಯನ್ನು ಸ್ಪರ್ಶಿಸುವುದಕ್ಕಿಂತ ಮುಂಚೆ ವಿವಾಹ ವಿಚ್ಛೇದನ 
ವಾದರೆ ಅರ್ಧಾಂಶವನ್ನು ಬಿಟ್ಟುಕೊಟ್ಟರೆ ಸಾಕು. ಉಳಿದರ್ಧವನ್ನು ಮರಳಿ 
: ಪೆಡೆಯುವುದರಲ್ಲಿ ದೋಷವಿಲ್ಲ. ಆದರೆ ಔದಾರ್ಯ ತೋರಿಸುವುದೇ ಉತ್ತಮ. 
"ಅವರಿಗೆ ವಿವಾಹ ಧನ ನಿರ್ಣಯಿಸಿದ ಬಳಿಕ ನೀವು ಅವರನ್ನು ಸ್ಪರ್ಶಿಸು 
ವುದಕ್ಕಿಂತ ಮುಂಚೆ ವಿವಾಹ ವಿಚ್ಛೇದನ ನಡೆಸಿದರೆ ನೀವು ನಿರ್ಣಯಿಸಿದ್ದರ 
ಅರ್ಧಾಂಶವನ್ನು ನೀಡಬೇಕು, ಪ್ರೀ ಅಥವಾ ಪುರುಷ ಔದಾರ್ಯ ತೋರಿಸದಿದ್ದರೆ! 
ಪುರುಷರು ಔದಾರ್ಯ ತೋರುವುದೇ ದೇವಭಕ್ತಿಗೆ ತಕ್ಕುದಾಗಿದೆ. ನಿಮ್ಮ 
ಮದ್ವೆಯಿರುವ ಔದಾರ್ಯವನ್ನು ಮರೆಯಬೇದಿರಿ. ನೀವು ಮಾಡುತ್ತಿರುವುದನ್ನೆಲ್ಲ 
ಅಲ್ಲಾಹನು ಕಾಣುತ್ತಾನೆ." (ಅಲ್‌'ಬಕರಃ: 237) 
ಒಂದು ವೇಳೆ ವಿವಾಹ ಧನವನ್ನು ಮುಂಚಿತವಾಗಿ ನಿರ್ಣಯಿಸಿರದಿದ್ದರೆ 
ಪುರುಷನು ಅದನ್ನು ಕೊಡಲು ಬಾಧ್ಯಸ್ಥನಲ್ಲ. ಹಾಗಿದ್ದರೂ ಔದಾರ್ಯದಿಂದ 
ಏನಾದರೂ ಕೊಡುವುದೇ ಸಭತೆಯಾಗಿದೆ. 
"ಸ್ತ್ರೀಯರನ್ನು ಸಂಷರ್ಕಿಸುವುದಕ್ಕಿಂತ ಅಥವಾ ವಿವಾಹಧನ ನಿರ್ಣಯಿಸು 
ವುದಕ್ಕಿಂತ ಮುಂಚಿತವಾಗಿ ನೀವು ವಿವಾಹ ವಿಚ್ಛೇದನ ನೀಡಿದರೆ ನಿಮಗೆ 
ಮೆಹರ್‌ನ ಹೊಣೆಗಾರಿಕೆ ಇಲ್ಲ. ಆದರೆ ಅವರ ಅನುಬೋಗಕ್ಕಾಗಿ ನೀವು 
. ಏನಾದರೂ ನೀಡಬೇಕು. ಶ್ರೀಮಂತನು ತನ್ನ ಸಾಮರ್ಥ್ಯದಂತೆ, ಬಡವನು ತನ್ನ 
ಸಿತಿಗೆ ತಕ್ಕಂತೆ. ಅದು ಸಜ್ಜನರ ಕರ್ತವ್ಯವಾಗಿದೆ.'' (ಅಲ್‌ ಬಕರಃ: 236) 
ಇಂತಹ ಪ್ರಸಂಗಗಳಲ್ಲಿ ಸ್ತ್ರೀಯರು ಇದ್ದತ್‌ ಆಚರಿಸಬೇಕಾಗಿಲ್ಲ. 
''ಸತ್ಯವಿಶ್ವಾಪಿಗಳೇ! ವಿಶ್ವಾಸಿನಿಯರನ್ನು ನೀವು ವಿವಾಹವಾಗಿ ಅವರನ್ನು 
ಸ್ಪರ್ಶಿಸುವುದಕ್ಕಿಂತ ಮುಂಚಿತವಾಗಿ ತಲಾಕ್‌ ನೀಡಿದರೆ ನಿಮಗಾಗಿ ಅವರು ಇದ್ದತ್‌ 
ಆಚರಿಸಬೇಕಾಗಿಲ್ಲ. ಆದ್ದರಿಂದ ಅವರಿಗೆ ಏನಾದರೂ ಜೀವನಾಂಶ ನೀಡಿ ಗೌರವಾರ್ಹ 
ರೀತಿಯಲ್ಲಿ ಅವರ ಸಂಬಂಧವನ್ನು ಬೇರ್ಪಡಿಸಬೇಕು." (ಪವಿತ್ರ ಕುರ್‌ಆನ್‌) 
ವಿಧವೆಯರು ಇದ್ದತ್‌ನ ಕಾಲದಲ್ಲಿ ಶೃಂಗಾರ ವಸ್ತುಗಳನ್ನು ಅಥವಾ 
ಆಕರ್ಷಕ ಉಡುಪುಗಳನ್ನು ಧರಿಸಬಾರದು. ಸುಗಂಧ ದ್ರವ್ಯಗಳನ್ನೂ ಸೌಂದರ್ಯ 
ವರ್ಧಕ ಪ್ರಸಾಧನಗಳನ್ನೂ ಬಳಸಬಾರದು. ಅದರೊಂದಿಗೆ ಶುಚಿತ್ವವನ್ನು 
ಪಾಲಿಸಬೇಕು. ಅಂದರೆ ಅಸಹ್ಮ ರೀತಿಯಲ್ಲಿರಬಾರದು. ಆದರೆ ಪತಿಗೃಹದಲ್ಲಿ 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 31 


ವಾಸವಾಗಿರುವ ವಿವಾಹ ವಿಚ್ಛೇದಿತಳಿಗೆ ಈ ನಿಯಮ ಅನ್ವಯವಾಗುವುದಿಲ್ಲ 
ವೆಂದು ಇಮಾಮ್‌ ಅಬೂ ಹನೀಫ(ರ) ಅಭಿಪ್ರಾಯಪಟ್ಟಿದ್ದು ಅವರು ಸಿಂಗರಿಸಿ 
ಕೊಳ್ಳಬಹುದೆಂದು ಹೇಳಿದ್ದಾರೆ. 


ಪೀಡನೆ 
'  ಇದ್ದೆತ್‌ ಕಾಲವನ್ನು ಹೆಚ್ಚಿನ ಅನ್ಯರೊಂದಿಗೆ ವಿವಾಹ ಸಂಬಂಧ ಬೆಳೆಸು 
ವುದನ್ನು ಅಡ್ಡಿಪಡಿಸಲಿಕ್ಕಾಗಿ ಇದ್ದತ್‌ನ ಅವಧಿಗಿಂತ ಮುಂಚೆ ಸ್ತ್ರೀಯರನ್ನು 
ಮರಳಿ ಸ್ವೀಕರಿಸಕೂಡದು. ಪವಿತ್ರ ಕುರ್‌ಆನ್‌ ಇದನ್ನು ಕಟು ಶಬ್ದಗಳಿಂದ 
ವಿರೋಧಿಸಿದೆ. کے‎ 

“ನೀವು ಸ್ತ್ರೀಯರಿಗೆ ತಲಾಕ್‌ ನೀಡಿ ಅವರ ಇದ್ದತ್‌ನ ಕಾಲಾವಧಿ ಸಮೂಪಿ 
ಸಿದರೆ ಅವರನ್ನು ಯೋಗ್ಯ ರೀತಿಯಲ್ಲಿ ಒಟ್ಟಿಗೆ ವಾಸಗೊಳಿಸಿರಿ ಅಥವಾ ನ್ಯಾಯೋಚಿತ 
ವಾಗಿ ಬಿಡುಗಡೆ ಮಾಡಿರಿ. ಅಕ್ರಮವಾಗಿ ಪೀಡಿಸಲಿಕ್ಕಾಗಿಯೇ ಅವರನ್ನು ತಡೆದಿರಿಸ 
. ಬೇಡಿರಿ. ಹಾಗೆ ಮಾಡುವವರು ಸ್ವಯಂ ಅಕ್ರಮವೆಸಗಿದಂತಾಗುವುದು. ದೇವಾಜ್ಜೆ. 
ಗಳನ್ನು ನೀವು ಗೇಲಿ ಮಾಡಬೇಡಿರಿ." (ಆಲ್‌ ಬಕರಃ: 231) 

ಇದ್ದತ್‌ನ ಅವಧಿಯು ಮುಗಿದ ಬಳಿಕ ಪತಿ ಅಥವಾ ಇತರರಿಗೆ ಆಕೆಯ 
ಮರು ವಿವಾಹೆವನ್ನು ತಡೆಯುವ ಅಧಿಕಾರವಿಲ್ಲ. ಕಾನೂನು ಮತ್ತು ಶಿಷ್ಟಾಚಾರ 
ದಂತೆ ಆಕೆಯೂ ವಧು ಅನ್ವೇಷಕನೂ ಪರಸ್ಪರ ಮೆಚ್ಚಿದ್ದರೆ ಅವರ ಬಯಕೆಗೆ 
ಯಾರೂ ಅಡ್ಡಿ ಬರಬಾರದು. : 

ಅಜ್ಞಾನ ಕಾಲದ ಅರಬರಲ್ಲಿ ವಿವಾಹ ವಿಚ್ಛೇದಿತ ಪುರುಷನು ವಿಚ್ಛೇದಿತ ' 
ಪತ್ನಿಯನ್ನು ತನ್ನ ಹತೋಟಯಲ್ಲಿರಿಸಿ, ಆಕೆ ಮರು ವಿವಾಹವಾಗದಂತೆ 
ತಡೆಯಲಿಕ್ಕಾಗಿ ಆಕೆಯನ್ನೂ ಆಕೆಯ ಕುಟುಂಬದವರನ್ನೂ ಬೆದರಿಸುತ್ತಿದ್ದರು. 
ಈ ಕ್ರಮವನ್ನು ಇಸ್ಲಾಮ್‌ ಕಟುವಾಗಿ ನಿಷೇಧಿಸಿತು. 

ತಲಾಕ್‌ ಹೇಳಿದಾತನು ವಿವಾಹ. 'ವಚ್ಛೇದಿತಳನ್ನು ಮರು. ವಿವಾಹವಾಗ 
ಬಯಸಿ, ಅವರೀರ್ವರೂ ಅದಕ್ಕೆ ಒಪ್ಪಿ ತಮ್ಮ ವೈಮನಸ್ಸನ್ನು ತೊರೆದರೆ, ಆಕೆಯ 
ಹತ್ತಿರದ ಸಂಬಂಧಿಕರು ಅಥವಾ ಪಾಲಕರು ಅದಕ್ಕೆ ಆತಂಕ ಒಡ್ಡಬಾರದು. ಹಟ 
ಅಥವಾ ಒಣಜಂಭದಿಂದ ಹಾಗೆ ಅಡ್ಲಿಪಡಿಸುವುದು ಮಹಾ ಪಾಪವಾಗಿದೆ. 


32 کے سے 7 وی‎ ತಲಾಕ್‌ 


ಮಲಅಕಲ್‌ ಬಿನ್‌ ಯಸಾರ್‌ ಹೇಳುತ್ತಾರೆ: .ನನಗೆ..ಓರ್ವ ಸಹೋದರಿ 
ಇದ್ದಳು. -ಭ್ರಾತೃಜನು ಆಕೆಯ: :ವಿವಾಹೆ. ಪ್ರಸ್ತಾಪ ಮಾಡಿದನು: : ನಾನು 
ಆಕೆಯನ್ನು ಆತನಿಗೆ ವಿವಾಹ ಮಾಡಿಸಿಕೊಟ್ಟೆ. ಸ್ವಲ್ಪ ಕಾಲದ -ದಾಂಪತ್ಯ 
ಜೀವನದ ಬಳಿಕ ಅವನು' ಆಕೆಗೆ. ತಲಾಕ್‌ ಕೊಟ್ಟನು. ಇದ್ದತ್‌ನ ಅವಧಿ 
ಸಮೂಪಿಸಿದಾಗ : ಆಕೆಯನ್ನು ಮರಳಿ ಸ್ಟೀಕರಿಸಲೂ ಇಲ್ಲ. ಹೀಗೆ" ಇಿದ್ದತ್‌ 
ಕಾಲ ಮುಗಿದ ಓಳಿಕ ಅವರೀರ್ವರಿಗೂ ಪುನಃ ಪ್ರೇಮಾನುರಾಗವುಂಟಾಯಿತು. 
ಅದ್ದರಿಂದ ಇತರ ವಿವಾಹ یڈہ‎ ಜತೆ ಅವರೂ ಬಂದರು. ನಾನು 
- ಕೇಳಿದೆ: "ಹೇ ತಿಳಿಗೇಡಿ! ನಿನ್ನನ್ನು ನಂಬಿ ನಾನು ನಿನಗೆ ನನ್ನ ಸಹೋದರಿ 
ಯನ್ನು ವಿವಾಹ ಮಾಡಿಸಿ ಕೊಟ್ಟೆ. ಹಾಗಿದ್ದರೂ ನೀನು ಸಂಬಂಧವನ್ನು 
ಎಚ್ಛೇದಿಸಿದೆ. ಈಗ ಪುನಃ ವಿವಾಹ ಪ್ರಸ್ತಾಪಕ್ಕೆ ಬಂದಿದ್ದೀಯಾ? ದೇವನಾಣೆ! 
ಆಕೆ. ಇನ್ನು ನಿನ್ನ ಬಳಿಗೆ, ಮರಳಲಾರಳು." 'ಆ ಬಳಿಕ ಈ ಸಮಸ್ಯೆಗೆ 
ಸಂಬಂದಿಸಿದ ಕುರ್‌ಆನ್‌ . وو‎ " ಅವತೀರ್ಣಗೊಂಡಿತು. 7 ಪ್ರಹರ, ಈ 
ಹಿಂದೆ ನಾನು ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ಪ್ರಾಯಶ್ಚಿತ್ತ ನೀಡಿ, ಭ್ರತ್ಯಜನನ್ನು 
ಕರೆಸಿ ಅತನಿಗೆ ಸಹೋದರಿಯನ್ನು ವಿವಾಹ ಮಾಡಿಕೊಟ್ಟೆ. 
(ಬುಖಾರಿ, ತಿರ್ಮಿದಿ, ನಸಾಈ) 
ಪ್ರಸ್ತುತ: ಕುರ್‌ಆನ್‌. ಹೀಗೆ ಹೇಳಿದೆ: 'ನ್ನೀವು. ಸ್ಥ ಸ್ತ್ರೀಯರಿಗೆ ವಿವಾಹ 
ವಿಚ್ಛೇದನ ನೀಡಿ ಅವರ ಇದ್ದತ್‌ನ ಕಾಲಾವಧಿ. ಮುಗಿದ. ಬಳಿಕ ಅವರು 
ಪರಸ್ಪರ ತೃಪ್ತಿಯಿಂದ . ತಾವಿಚ್ಛಿಸುವ ಪತಿಯರನ್ನು ವಿವಾಹವಾಗುವುದಕ್ಕೆ ನೀವು 
ಅಡ್ಡಿ ನಿಲ್ಲಬೇಡಿರಿ. ಇದು ನಿಮ್ಮಲ್ಲಿನ, ಅಲ್ಲಾಹನಲ್ಲಿಯೂ ಅಂತಿಮ 
ದಿನದಲ್ಲಿಯೂ: ವಿಶ್ವಾಸವಿರಿಸುವವರಿಗೆ ನೀಡಲಾಗಿರುವ ಉಪದೇಶ. ಇದುವೇ 
ನಿಮಗೆ ಅತಿ ಉಪಯುಕ್ತ ಮತ್ತು ಪಾವನವಾದ ಮಾರ್ಗ.. ಅಲ್ಲಾಹನು 
ತಿಳಿಯುತ್ತಾನೆ. ನೀವು ತಿಳಿಯುವುದಿಲ್ಲ.” - - - ಅಲ್‌ಬಕರಃ 232) 
ವಸ್ತುಶಃ ಮರುವಿವಾಹಕ್ಕೆ ಇತರೆಲ್ಲರಿಗಿಂತ ಪ್ರಥಮ. ಪತಿಯೇ ಅರ್ಹನು. 
“ಅವರನ್ನು ಮರಳಿ ಸ್ವೀಕರಿಸಲು ಪತಿಯಂದಿರೇ ಹೆಚ್ಚು ಯೋಗ್ಯರು. ಅವರು 
ಸಂಬಂಧ: ಸುಧಾರಿಸಬಯಸುವುದಿದ್ದುರೆ.!"' £_  . (ಅಲ್‌ಬಕರಃ:.228) 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 33 


ಖಿಲಾ - 
ಸ್ತ್ರೀಯು ತನ್ನ ಪತಿಯನ್ನು ದ್ವೇಷಿಸಿ, ಆತನೊಂದಿಗೆ ಬಾಳುವುದನ್ನು 
ಇಷ್ಟಪಡದಿದ್ದರೆ ಆಕೆಯೇ ಸ್ವತಃ ಆತನಿಂದ ವಿಚ್ಛೇದನ ಪಡೆಯಬಹುದು. 
ಪತಿಯಿಂದ ದೊರೆತ ವಿವಾಹ ಧನ ಮತ್ತು ಇತರ ಕೊಡುಗೆಗಳನ್ನು ಅಥವಾ 
ಅದಕ್ಕಿಂತ ಹೆಚ್ಚು ಕೊಟ್ಟು ಆ ಸ್ವಾತಂತ್ರ್ಯವನ್ನು ಗಳಿಸಬಹುದು. ಪವಿತ್ರ 
ಕುರ್‌ಆನ್‌ ಹೀಗೆ ಹೇಳುತ್ತದೆ: 
| "ಅಲ್ಲಾಹನ ಕಾನೂನು ಮಿತಿಗಳನ್ನು ಪಾಲಿಸಲು ಸಾಧ್ಯವಿಲ್ಲ ವೆಂಬ uscd 
' ನಿಮಗಿದ್ದರೆ" ಆಕೆ ಸ್ವಮನಸ್ಸಿನಿಂದ ಏನಾದರೂ ಕೊಟ್ಟು ವಿವಾಹ 'ವಿಚ್ಛೇದನ 
'ಫಡೆದರೆ ಅರ್ನರೂ ತಪ್ಪುಗಾರರಾಗುವುದಿಲ್ಲ.."' (ಆಲ್‌ ಬಕರಃ: 229) 
ಸಾಬಿತ್‌ ಬಿನ್‌ ಖೈಸ್‌ರ ಪತ್ನಿ ಜಮೊಲ ಬಿಂತ್‌ 'ಸುಲೂಲ್‌ರು 
ಪ್ರವಾದಿಯವರೊಡನೆ(ಸ) ಹೀಗೆ ಹೇಳಿದರು: ಅಲ್ಲಾಹನ ಪ್ರವಾದಿಗಳೇ! "ನನಗೆ 
ಸಾಬಿತ್‌ ಬಿನ್‌ ಖೈಸ್‌ರಲ್ಲಿ ಧಾರ್ಮಿಕ ಅಥವಾ ನೈತಿಕವಾಗಿ ಯಾವುದೇ: ದೋಷ 
ಕಾಣಿಸುವುದಿಲ್ಲ. ಹಾಗಿದ್ದರೂ 'ಅವರ ಬಗ್ಗೆ ನನಗೆ ಅತಿಯಾದ ರೋಪವಿದೆ. ಆಗ 
ಪ್ರವಾದಿ(ಸ) ಕೇಳಿದರು: "ನೀವು ಅವರಿಂದ ಏನನ್ನು ಪಡೆದಿದ್ದೀರಿ.” ಒಂದು 
ತೋಟವನ್ನು " ಪಡೆದಿದ್ದೇನೆ ಎಂದು ಅವರು ಹೇಳಿದರು. "ಹಾಗಿದ್ದರೆ ಅದನ್ನು 
ಮರಳಿ ಕೊಡಬಹುದೇ?”-ಪ್ರವಾದಿ(ಸ) ಪ್ರಶ್ನಿಸಿದರು. ಆಗಬಹುದೆಂದು ಆ ಮಹಿಳೆ 
ಉತ್ತರಿಸಿದರು. ತರುವಾಯ ಪ್ರವಾದಿಯವರು(ಸ) ಸಾಬಿತ್‌ರೊಡನೆ "ತೋಟವನ್ನು 
6ئ‎ ಆಕೆಗೆ ತಲಾಕ್‌ ನೀಡಿರಿ" ಎಂದು ಹೇಳಿದರು. | 
(ಬುಖಾರಿ, ನಸಾಈ) 
ಈ ಘಟನೆಯ ಕುರಿತು. ಖ್ಯಾತ ವಿದ್ವಾಂಸ ಖುರ್ತುಬಿ ಹೀಗೆಂದಿದ್ದಾರೆ: "ಆ 
ಮಹಿಳೆಯು ಅವರನ್ನು ಬಹಳವಾಗಿ ದ್ವೇಷಿಸುತ್ತಿದ್ದರು. ಅದೇ ವೇಳೆ ಅವರು 
ಆಕೆಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ۱ 
ವಿಚ್ಛೇದನಕ್ಕೆ ಸೂಕ್ತ ಕಾರಣವಿಲ್ಲದೆ ಹಾಗೂ ಪತಿಯಲ್ಲಿ ದುರ್ನಡತೆಯಿಲ್ಲ 
ದಿದ್ದರೆ ಪತ್ನಿಯು ವಿವಾಹ ವಿಚ್ಛೇದನಕ್ಕಾಗಿ ದುಡುಕುವುದು ಮಹಾ ಅಪರಾಧವಾಗಿದೆ. 
ಪ್ರವಾದಿ(ಸ) ಹೇಳಿದ್ದಾರೆ. 


34 ۱ ۱ ತಲಾಕ್‌ 


ಮಾಡಿದ ಹೊರತು ಪತಿಯಿಂದ ವಿವಾಹ ವಿಚ್ಛೇದನವನ್ನು‏ ویو“ 
ಅಪೇಕ್ಷಿಸುವ ಸ್ತ್ರೀಯರಿಗೆ ಸ್ಪರ್ಗದ ಸುಗಂಧವೂ ನಿಷೇಧಿಸಲ್ಪಡುವುದು.."‏ " 
(ಅಬೂದಾವೂದ್‌)‏ 
ಅದೇ ರೀತಿ ತಾನು ನೀಡಿದ ವಿವಾಹ ಧನ(ಮಹ್ರ್‌) ಮತ್ತಿತರ ಸೊತ್ತು‏ 
ಗಳನ್ನು ಮರಳಿ ಪಡೆಯಲಿಕ್ಕಾಗಿ ಪತ್ನಿಯು ವಿವಾಹ ವಿಚ್ಛೇದನ ಅಪೇಕ್ಷಿಸುವಂತೆ‏ 
ಒತ್ತಡ ಹೇರುವ ಅಧಿಕಾರ ಪತಿಗೂ ಇಲ್ಲ. ಅದಕ್ಕಾಗಿ. ಆಕೆಯನ್ನು ಪೀಡಿಸಿ ಕೆಟ್ಟ‏ 
ರೀತಿಯಲ್ಲಿ ವರ್ತಿಸುವುದು ಅಕ್ಷಮ್ಯವಾಗಿದೆ.‏ 

"ನೀವು ಅವರಿಗೆ ಕೊಟ್ಟಿರುವುದರಿಂದ (ವಿವಾಹ ಧನ) ಒಂದಂಶವನ್ನು 
ಕಬಳಿಸಲಿಕ್ಕಾಗಿ ಅವರನ್ನು ನೇವು ತಡೆದು ನಿಲ್ಲಿಸಬೇಡಿರಿ. ಆದರೆ ಅವರು ಪ್ರತ್ಯಕ್ಷ; 
ದುರ್ನಡತೆಗಳಲ್ಲಿ ನಿರತರಾಗಿರುವ ಹೊರತು." (ಅನ್ನಿಸಾಃ 19) 
ಫಸ್ಕ್‌ 

ಪತ್ನಿಯೂ ಹಕ್ಕುಗಳನ್ನು ನಿಷೇಧಿಸುವ, ಅದರೆ ವಿವಾಹ ವಿಚ್ಛೇದನವನ್ನು 
ನೀಡದ ಪತಿಯರಿಂದ ವಿಮೋಚನೆ ಹೊಂದಲಿಕ್ಕಾಗಿ ಇಸ್ಲಾಮ್‌ ಧರ್ಮವು 
ಸ್ತ್ರೀಯರಿಗೆ 'ಫಸ್ಕ್‌' ಎಂಬ ಕಾನೂನು ಕ್ರಮದ ಅನುಮತಿ ನೀಡಿದೆ. 

. ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಸಂತೃಪ್ತಿ ಲಭಿಸದಿರುವುದು, ಪತಿಗೆ 
ಸಂತಾನ ಶಕ್ತಿಯಿಲ್ಲವೆಂದು ವ್ಯಕ್ತವಾಗುವುದು, ನಿರಂತರ ಹಿಂಸೆ, ಜೀವನವನ್ನು 
ದುರಂತಮಯಗೊಳಿಸುವುದು, ಅನೈತಿಕ ವ್ಯವಹಾರ ನಡೆಸುವುದು, ತನ್ನನ್ನು 
ಅಶ್ಲೀಲ ಕಾರ್ಯಕ್ಕೆ ಒತ್ತಾಯಿಸುವುದು, ತನ್ನ ಸೊತ್ತನ್ನು ಅಕ್ರಮವಾಗಿ ಬಳಸುವುದು, 
ಒಂದಕ್ಕಿಂತ ಹೆಚ್ಚು ಪತ್ನಿಯರಿದ್ದರೆ ನ್ಯಾಯ ಪಾಲಿಸದಿರುವುದು, ತನ್ನ ಪಾಠಿವ್ರತ್ಯದ 
ಬಗ್ಗೆ ಶಂಕೆ ತೋರುವುದು, ಜೀವನದ ಪ್ರಾಥಮಿಕ ಅವಶ್ಯಕತೆಗಳನ್ನೂ ಒದಗಿಸ 
ದಿರುವುದು, ಧರ್ಮ ತ್ಕಾಗ ಮಾಡುವುದು ಇತ್ಯಾದಿ ಕಾರಣಗಳಿಗಾಗಿ ಪಶ್ನಿಯು 
ನ್ಯಾಯಾಲಯ ಮತ್ತು ಸರಕಾರದ ಮೂಲಕ ವಿವಾಹ ಸಂಬಂಧವನ್ನು ಮುರಿಯ 
ಬಹುದು. ಈ ಕ್ರಮವನ್ನು 'ಫಸ್ಕ್‌' ಎನ್ನಲಾಗುತ್ತಿದೆ. ತನ್ನ ಒಪ್ಪಗೆಯಿಲ್ಲದೆ ತಂದೆ 
ಅಥವಾ ಸಂಬಂಧಿಕರು ಒತ್ತಾಯಪೂರ್ವಕ ವಿವಾಹ ಮಾಡಿಸಿದರೂ ಸ್ತ್ರೀಯು 
'ಫಸ್ಕ್‌' ಮಾಡಬಹುದು. ಅಂತೆಯೇ ಪತಿಯು ಊರು ಬಿಟ್ಟು ಹೋಗಿ 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 35‏ 
ನಿ‏ وک سس مت یت ہد ہے 


ಎಲ್ಲಿರುವೆನೆಂದು ತಿಳಿಯದೆ ಅಥವಾ ಒಂದು ವೇಳೆ ತಿಳಿದಿದ್ದರೂ ಆತನು ಪತ್ನಿಯ 
ಹಕ್ಕುಗಳನ್ನು ಪೂರೈಸದಿದ್ದರೆ ಫಸ್ಕ್‌ನ ಮೂಲಕ ಸ್ತ್ರೀಯು ವಿವಾಹ ಸಂಬಂಧವನ್ನು 
ಮುರಿಯಬಹುದು. ಆದರೆ ಆಡಳಿತಾಧಿಕಾರಿ, ಖಾಮು ಅಥವಾ ನ್ಯಾಯಾಲಯದ 
ಮೂಲಕ ಆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. 

ಊರು ಬಿಟ್ಟು ಹೋದ ಪತಿಗೆ 'ಫಸ್ಕ್‌' ನೀಡಲು ಪಶ್ನಿಯು ಸಷ ಕಾಲ 
ಕಾಯಬೇಕೆಂಬ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯವಿದೆ. ವಸ್ತುಶಃ ಇದು 
ಸ್ತ್ರೀಯರ ಸಹನೆ ಸಂಯಮಗಳನ್ನು' ಅವಲಂಬಿಸಿದೆ. ಪತಿಯ ವಿರಹವನ್ನು ಆಕೆ 
' ತಾಳಿಕೊಳ್ಳುವ ತನಕ ಮಾತ್ರ 'ಫಸ್ಕ್‌' ವಿಳೆಂಬಿಸುವಂತೆ ಆಕೆಯನ್ನು ವಿನಂತಿಸು 
ವುದರಲ್ಲಿ ಅರ್ಥವಿದೆ. ಲೈಂಗಿಕ ಕಾಮನೆಯೂ ಸೇರಿದಂತೆ ಪ್ರಾಥಮಿಕ ಅವಶ್ಯಕತೆಗಳ 
ಪೂರೈಕೆಯನ್ನು .ಪತಿಯು ಅನಿವಾರ್ಯಗೊಳಿಸುವ ಪರಿಸ್ಥಿತಿಯ ತನಕ ಕಾದು. ಕುಳಿತ 
ಮೇಲೆ ಸ್ತ್ರೀಯು 'ಫಸ್ಕ್‌' ಮಾಡಬಹುದು. . 

ಖಲೀಫ ಉಮರ್‌(ರ) ಅವರ ಕಾಲದಲ್ಲಿ ಪತಿಯಂದಿರಿಗೆ ಪತ್ನಿಯರಿಂದ - 
ನಾಲ್ಕು ತಿಂಗಳುಗಳಿಗಿಂತ ಹೆಚ್ಚು ಅಗಲಿರುವ ಅನುಮತಿಯಿರಲಿಲ್ಲ. ಅವರು 
ವಾಡಿಕೆಯಂತೆ ಅದೊಂದು ನಡುರಾತ್ರೆ ಬೀದಿಯಲ್ಲಿ ಸಂಚರಿಸುತ್ತಿದ್ದರು. ಜನರ 
ಕ್ಷೇಮ ಸಮಾಚಾರವನ್ನು ರಹಸ್ಯವಾಗಿ ತಿಳಿಯುವುದೇ ಅವರ ಈ ಸಂಚಾರಗಳ 
ಉದ್ದೇಶವಾಗಿತ್ತು: ಅಂದು ಅವರಿಗೆ ಓರ್ವ ಸ್ತ್ರೀಯು ಗುಡಿಸಲೊಳಗೆ ವಿರಹಗೀತೆ 
ಹಾಡುತ್ತಿರುವುದು ಕೇಳಿಸಿತು. 

ಸುತ್ತಲೂ ಕವಿದಿದೆ: ಗಾಢಾಂಧಕಾರ 

ಒಂಟಿಯಾಗಿರುವೆನು ನಾನು 

ಸಂಗಡ ಜತೆಗಾರನಿಲ್ಲದೆ 

ಮನ ಕೆರಳಿದೆ ನಿದ್ರೆ ಓಡಿದೆ 

ದೇವಭಯವೊಂದಿಲ್ಲದಿರುತಿರೆ 

ಚಲಿಸದಿರುತಿತ್ತು ಮಂಚದ ಕಾಲುಗಳು 

ಉಮರ್‌(ರ) ಅವರು ಆಕೆಯ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡರು. 
ಆಕೆಯ ಪತಿಯು ಸುದೀರ್ಫು ಕಾಲದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾನೆಂದು 
ತಿಳಿಯಿತು. 


36 ತಲಾಕ್‌ 


- ಮನೆಗೆ ಮರಳಿದ ಖಲೀಫರು ಪುತ್ರಿ ಹಫ್ಸಾರೊಡನೆ(ರ) ಕೇಳಿದರು: "ಪತಿಯು 
ಜತೆಗಿಲ್ಲದೆ ಪತ್ನಿಯು ಗರಿಷ್ಠ ಎಷ್ಟು ಕಾಲ ಸಂಯಮ ಪಾಲಿಸಬಹುದು?” 
“ಹೆಚ್ಚೆಂದರೆ ನಾಲ್ಕು ತಿಂಗಳು” ಹಫ್ಸಾ ಉತ್ತರಿಸಿದರು. 

ಆ ಬಳಿಕ ಉಮರ್‌(ರ) ಅವರು, ಪುರುಷರು ತಂತಮ್ಮ ಪಶ್ನಿಯರನ್ನು 
ನಾಲ್ಕು ತಿಂಗಳಿಗಿಂತ ಹೆಚ್ಚು ಅಗಲಿರಬಾರದೆಂಬ ಆಜ್ಞೆಯನ್ನು "ಜಾರಿಗೊಳಿಸಿದರು. 
ಸೆಂಕ್ಷಿಪ್ತದಲ್ಲಿ 'ಫಸ್ಕ್‌' ಸ್ತ್ರೀಯರಿಗೆ ನೀಡಲಾಗಿರುವ ವಿವಾಹ ವಿಚ್ಛೇದನ ಹಕ್ಕು. 
ಇಸ್ಲಾಮಿನಲ್ಲಿ ಕೀವಲ ಪುರುಷರಿಗೆ ಮಾತ್ರ ತಲಾಕ್‌ನ ಹಕ್ಕಿದೆಯೆಂದು ಪ್ರಚಾರ 
ಮಾಡುವವರಿಗೆ ಪ್ರಾಯಶಃ ಈ ವಿಷಯ ತಿಳಿದಿಲ್ಲ. 


ಈಲಾ 

ಪತ್ನಿಯ ಹಕ್ಕುಗಳ ಸಂರಕ್ಷಣೆಯು ಪತಿಯ ಕರ್ತವ್ಯವಾಗಿದೆ. ಪತ್ನಿಯೊಡನೆ 
ಕೋಪಿಸಿ, ಆಕೆಯನ್ನು ಶಯ್ಕೆಯಿಂದ ದೂರಗೊಳಿಸುವುದನ್ನೂ ಅಸಹನೀಯ 
ಪರಿಸ್ಥಿತಿಯಲ್ಲಿ ಆಕೆಯಿಂದ ಅಗಲಿರುವುದನ್ನೂ ಇಸ್ಲಾಮ್‌ ವಿರೋಧಿಸುತ್ತದೆ. 
ತಾನು ಆಕೆಯನ್ನು ಸಂಪರ್ಕಿಸುವುದಿಲ್ಲವೆಂದು ಶಪಥ ಹಾಕಿ ಅಗಲಿರುವುದಕ್ಕೆ, 
ನಾಲ್ಕು ತಿಂಗಳ ಅವಧಿಯನ್ನು ಅನುಮತಿಸಲಾಗಿದೆ. ಆ ಅವಧಿಯಲ್ಲಿ ಅತನು 
ಶಾಂತವಾಗಿ ಮನಸ್ಸು ಬದಲಾಯಿಸಬಹುದು. ಈ ರೀತಿ ಪತಿಯು ನಾಲ್ಕು 
ತಿಂಗಳಿಗಿಂತ ಮುಂಚಿ ಮನಸ್ಸು ಬದಲಿಸಿ ಪತ್ನಿಯನ್ನು ಸಂಪರ್ಕಿಸಿದರೆ ಅಲ್ಲಾಹನು 
ಆತನ ತಪ್ಪನ್ನು ಮನ್ನಿಸುವನು. ಆತನಿಗೆ ಪಾಪ 'ವಿಮೋಚನೆಯ ಹಾದಿಯನ್ನು 
ತೋರಿಸುವನು. ಹಾಗಿದ್ದರೂ ಶಪಥ ಹಾಕಿದ್ದಕ್ಕಾಗಿ ಪ್ರಾಯಶ್ಚಿತ್ತ ನೀಡಬೇಕು. 

ಇನ್ನು ನಿರ್ದಿಷ್ಟ ಕಾಲಾವಧಿ ಮುಗಿದ ಬಳಿಕವೂ ಪತಿಯು ನಿರ್ಧಾರ 
 ಬದಲಿಸಲಿಲ್ಲ. ಅತ ತನ್ನ ಶಷಥಕ್ಕೆ ಅಂಟಿಕೊಂಡಿದ್ದಾನೆ. ಪತ್ನಿಯ ಹಕ್ಕುಗಳನ್ನು 
ಸಂಪೂರ್ಣ ನಿರ್ಲಕ್ಷಿಸಿದ್ದಾನೆ ಎಂದಾದರೆ ಪತ್ನಿಯು ಆರೋಗ್ಯ ಪರಿಹಾರವನ್ನು 
ಕೇಳಿ ವಿವಾಹ ವಿಚ್ಛೇದನ ನಡೆಸಬಹುದು. ನ್ಯಾಯಾಧೀಶ ಅಥವಾ ಆಡಳಿತಾಧಿಕಾರಿಗಳ 
ತೀರ್ಪಿಲ್ಲದೆಯೇ ಆಕೆ ಶಪಥದ ಕಾಲಾವಧಿ ಮುಗಿದ ಬಳಿಕ ವಿವಾಹ ವಿಚ್ಛೇದಿತ 
ಳಾಗಬಹುದೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 37 


' ಈಲಾ ಎಂದು ಕರೆಯಲಾಗುವ ಈ ಶಪಥದ ಕುರಿತು ಕುರ್‌ಆನ್‌ 
ಹೀಗೆನ್ನುತ್ತದೆ: 

"ತಮ್ಮ ಪತ್ನಿಯರನ್ನು: (ರತಿಸುಖಕ್ಕಾಗಿ) ಸಮೂಪಿಸುವುದಿಲ್ಲವೆಂದು ಶಪಥ 
ಹಾಕುವವರಿಗೆ ನಾಲ್ಕು ತಿಂಗಳ ಅವಧಿಯಿದೆ. ಆ ಅವಧಿಯೊಳೆಗೆ ಅವರು ಮರಳಿದರೆ 
(ಹಿಂತೆಗೆದರೆ) ನಿಶ್ಚಯವಾಗಿಯೂ ಅಲ್ಲಾಹನು ಬಹಳೆ ಕ್ಷಮಿಸುವವನೂ 
ಕರುಣಾನಿಧಿಯೂ ಆಗಿದ್ದಾನೆ. ಅವರು (ವಿವಾಹ ವಿಚ್ಛೇದನ) ತಲಾಕ್‌ನ 
ನಿರ್ಣಯವನ್ನೇ ಮಾಡಿದರೆ ನಿಶ್ಚಯವಾಗಿಯೂ ಅಲ್ಲಾಹನು ಎಲ್ಲವನ್ನು 
ಆಲಿಸುವವನೂ ಅರಿಯುವವನೂ ಆಗಿದ್ದಾನೆ.'' 

(ಅಲ್‌ ಬಕರಃ: 226, 227) 

ಪತ್ನಿಯರೊಂದಿಗೆ ಜಗಳಾಡಿ ದೂರ ಉಳಿಯುವವರಿಗೂ ಈ ನಿಯಮ 

ಅನ್ವಯವಾಗುತ್ತದೆ. ಇದು ಸ್ತ್ರೀಯರು ಸಂದಿಗ್ನತೆಯಲ್ಲಿ _ ಸಿಲುಕದಿರಲಿಕ್ಕಾಗಿ 

ಇಸ್ಲಾಮ್‌ ನಿರ್ಣಯಿಸಿರುವ ನಿಯಮ. ಆದರೆ ಶಪಥ ಹಾಕಿರದಿದ್ದರೆ ಪ್ರಾಯಶ್ಚಿತ್ತ 
ನೀಡುವ ಅಗತ್ಯವಎಲ್ಲ. | 


ದುರುಪಯೋಗ 

ಇಸ್ಲಾಮ್‌" ವಿವಾಹವನ್ನು ಪವಿತ್ರ ಮತ್ತು ಸುದೃಢ ಒಪ್ಪಂದವೆಂದು 
ವರ್ಣಿಸಿದೆ. ವಿವಾಹ ವಿಚ್ಛೇದನವನ್ನು ಕಟುವಾಗಿ ವಿರೋಧಿಸಿದೆ. ಹಾಗಿದ್ದರೂ 
- ಇಂದು ಮುಸ್ಲಿಮರು ಕ್ಷುಲ್ಲಕ ಕಾರಣಗಳಿಗಾಗಿ ವಿವಾಹ ವಿಚ್ಛೇದನ ನಡೆಸುತ್ತಿದ್ದಾರೆ. 
ವಸ್ತುಶಃ ಗತ್ಯಂತರವಿಲ್ಲದ ಅಸಹಾಯಕ ಪರಿಸ್ಥಿತಿಗಳಲ್ಲಿ ಮಾತ್ರ ಆ ಕ್ರಮ 
ಕೈಗೊಳ್ಳಬೇಕು. ದೇವನು ಸಮ್ಮಿಲನಗೊಳಿಸಿರುವುದನ್ನು ಬೇರ್ಪಡಿಸಬಾರದೆಂಬ 
ಕ್ರೈಸ್ತ ದೃಷ್ಟಿಕೋನವನ್ನು ಇಸ್ಲಾಮ್‌ ಹೊಂದಿಲ್ಲ. ಯಾಕೆಂದರೆ ದೇವಾನುಮತಿ 
ಯಂತೆ ಮಾನವನು ಬೆಳೆಸಿಕೊಳ್ಳುವ ಸಂಬಂಧವನ್ನು ಆತನ ಕಾನೂನಿಗೆ 
ಬದ್ದವಾಗಿ ಬೇರ್ಪಡಿಸಬಹುದು. ವೈರ, ಹಗೆತನ ಹೊಗೆಯಾಡುವ ಕುಟುಂಬ 
ಮತ್ತು ಮನೆಯು ನರಕ ಸದೃಶವಾಗುವುದರಿಂದ, ಜೀವನವಿಡೀ ಅದರಲ್ಲಿಯೇ 
ಬಿದ್ದು ನರಳೆಬೇಕೆಂದು ಇಸ್ಲಾಮ್‌ ಒತ್ತಾಯಿಸುವುದಿಲ್ಲ. ಹಾಗಿದ್ದರೂ' ವಿವಾಹವು 
ಮರಣದ ತನಕ ಸ್ರ್ರೀ-ಪುರುಷರ ನಡುವೆ ಉಳಿಯಬೇಕಾದ ಭಾವನಾತ್ಮಕ 


38 k ತಲಾಕ್‌ 


ಸೆಂಬಂಧ ಮತ್ತು ಪಾವನ: ಒಪ್ಪಂದವಾಗಿದೆ. ಕ್ಷುಲ್ಲಕ ಕಾರಣಗಳಿಗಾಗಿ : ಅದನ್ನು 
ಉಲ್ಲಂಘಿಸುವುದು ಹಿತಕರ ಅಥವಾ ಕ್ಷಮ್ಮವಲ್ಲ. ಸಮಸ್ಯೆ, ವಿವಾದ ಬಿಕ್ಕಟ್ಟು 
ಗಳನ್ನು ನಿವಾರಿಸಿ ಸಂಸಾರ ನೌಕೆಯನ್ನು ಸುಸೂತ್ರವಾಗಿ ಮುನ್ನಡೆಸ ಬಲ್ಲವರೇ 
ಸಭ್ಯರು ಮತ್ತು ಧೀರರು, ಉಭಯತ್ರರಲ್ಲಿಯೂ ಕಂಡು ಬರುವ ಲೋಪದೋಷ 
ಗಳನ್ನೂ ಕುಂದು ಕೊರತೆಗಳನ್ನೂ ದೌರ್ಬಲ್ಕಗಳನ್ನೂ ವಿಶಾಲ ಮನೋಭಾವ 
ದಿಂದ ಕ್ಷಮಿಸಿ ಬಿಡಬೇಕು. ಕ್ಷುಲ್ಲಕ ವಿಷಯಗಳಿಗಾಗಿ ಮಾತಿಗೆ ಮಾತು ಬೆಳೆದು 
ಜಗಳಾಡಿ ಸಂಬಂಧ ವಿಚ್ಛೇದಿಸುವುದು ಸಮಂಜಸವಲ್ಲ. ಜೀವನದ ವಿರಹ, 
ಅಸಂತೃಪ್ಪಿಗಳು ವಿಚ್ಛೇದನಕ್ಕೆ ಕಾರಣವಾಗಬಹುದಾದರೂ ಸಂತೋಷ ಅಥವಾ 
ಕೋಷವು ಮನಸ್ಸಿನ ತಾತ್ಕಾಲಿಕ ಸ್ಥಿತಿಯಾಗಿದೆ. ಆದ್ದರಿಂದ ಕ್ಲಿಪ್ರವಾಗಿ 
ಬದಲಾಗುವ - ಸಾಧ್ಯತೆಯಿರುವ ಕ್ಷಣಿಕ ಭಾಮೋದ್ರೇಕದಿಂದ ವಿವಾಹದಂತಹ 
ಗಂಭೀರವಾದ ಹಾರ್ದಿಕ ಸಂಬಂಧವು ಕಡಿದು ಹೋಗಬಾರದು. _ 

ಸಾಮಾನ್ಯವಾಗಿ ಸಹನೆ, ಕ್ಷಮಾಶೀಲತೆ ಹಾಗೂ ಮಕ್ಕಳ ಮೇಲೆ ಪ್ರೀತಿಯಿರು 
ವವರು ವಿವಾಹ ವಿಚ್ಛೇದನಕ್ಕೆ ದುಡುಕುವುದಿಲ್ಲ. ಅವರು ತಾತ್ಕಾಲಿಕ ಹಿತಾಸಕ್ತಿ 
ಗಳನ್ನು ನಿರ್ಲಕ್ಷಿಸಿ ಐಕಮತ್ಯದಿಂದ ಕೂಡಿ ಬಾಳಲು ಗರಿಷ್ಠ ಪ್ರಯತ್ನಿಸುತ್ತಾರೆ. 
ದಾಂಪತ್ಯ ಜೀವನದ ವಿರಸವು ಕುಟುಂಬದ .ಛಿದ್ರತೆಗೆ ಕಾರಣವಾಗುವುದರಲ್ಲಿ 
ಸಂದೇಹವಿಲ್ಲ. ಈ ಹಿನ್ನೆಲೆಯಲ್ಲಿ ಕುಟುಂಬವನ್ನು ಸಮಾಜದ ಮೂಲಾಧಾರ 
ವೆಂದು ಪರಿಗಣಿಸಿ ಅದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿರುವ ಇಸ್ಲಾಮ್‌ ಧರ್ಮದ 
ಅನುಯಾಯಿಗಳು ದಾಂಪತ್ಯ ಸಂಬಂಧವನ್ನು ಕೆಡಿಸುವ ಅತ್ಯಂತ ಪ್ರಬಲ 
ಒತ್ತೆಡಗಳಿದ್ದರೂ ಅಚಲವಾಗಿರಲು ಪ್ರಯತ್ನಿಸಬೇಕು. 

ಆದರೆ ಮುಸ್ಲಿಮರು ಈ ರಂಗದಲ್ಲಿ ಬಹಳ ಹಾಸ್ಕಾಸ್ಸದ ರೀತಿಯಲ್ಲಿ 
ವರ್ತಿಸುವುದು ದುರದೃಷ್ಟಕರ. ಅತಿ ಕ್ಲುಲ್ಲಕ ಕಾರಣಗಳಿಗಾಗಿಯೂ ತಲಾಕ್‌ 
ನೀಡುವ ರೂಢಿ ಅನೇಕ ಕಡೆಗಳಲ್ಲಿದೆ. ಆ ವಿಷಯದಲ್ಲಿ ಇಸ್ಲಾಮ್‌ ಅಪೇಕ್ಸಿಸುವ 
ಯಾವೊಂದು ಪ್ರಯತ್ನವನ್ನೂ ನಡೆಸುವುದಿಲ್ಲ. ಸಂಧಾನಕ್ಕಾಗಿ ಉಭಯತ್ರರೂ 
ಸಾಧ್ಯವಿರುವಷ್ಟು ಶ್ರಮಿಸಬೇಕೆಂಬ ಕುರ್‌ಆನಿನ ಆದೇಶವನ್ನು ಪಾಲಿಸುವುದಿಲ್ಲ. 
ಮಾತ್ರವಲ್ಲ, ವಿವಾಹ ವಿಚ್ಛೇದಿತಳನ್ನು ಇದ್ದತ್‌ನ ಅವಧಿಯಲ್ಲಿ ಪತಿಗೃಹ 
ದಲ್ಲಿಯೇ ವಾಸ ಮಾಡಿಸಬೇಕೆಂಬ ಆದೇಶವನ್ನು ಯಾರೂ ಲೆಕ್ಕಿಸುವುದಿಲ್ಲ. 


ವಿವಾಹ: ಇಸ್ಲಾಮ್‌ ಧರ್ಮದಲ್ಲಿ 39 


ಎಲ್ಲಕ್ಕಿಂತ ಹೆಚ್ಚಾಗಿ ಏಕಾಏಕಿ ಮೂರು ಬಾರಿ ತಲಾಕ್‌ ಹೇಳಲು ಧಾವತಿ 
ಪಡುತ್ತಾರೆ. ಇವೆಲ್ಲವೂ ಇಸ್ಲಾಮಿಗೆ ವಿರುದ್ಧವಾದ ಅಭಿಶಪ್ತ ಆಚಾರವೆಂದು 
ಈ ಹಿಂದೆ ವಿವರಿಸಲಾಗಿದೆಯಷ್ಟೆ. ಒಟ್ಟನಲ್ಲಿ ವಿವಾಹ ವಿಚ್ಛೇದನದ ಬಗ್ಗೆ 
ಮುಸ್ಲಿಮರಲ್ಲಿ ಪ್ರಚಲಿತವಿರುವ ರೂಢಿಯು ಇಸ್ಲಾಮಿ ಶಿಕ್ಷಣಗಳಿಗೆ ಬದ್ಧ 
ವಾಗಿಲ್ಲ. ಬದಲಾಗಿ ಅವು ಕಂದಾಚಾರಗಳಾಗಿನೆ. 

ಹಾಗಿದ್ದರೂ ಶರೀಅತ್‌ ಸಂರಕ್ಷಣೆಗಾಗಿ ಮೊರೆ ಇಡುವವರು ಅದನ್ನು" 
ಹಾಸ್ಕಾಸ್ಪದ ರೀತಿಯಲ್ಲಿ ದುರುಪಯೋಗಿಸುತ್ತಿರುವವರ ವಿರುದ್ಧ ಚಕಾರವೆತ್ತದಿರು 
ವುದು ವಿಷಾದನೀಯ. ಆ ಬಗ್ಗೆ ವಿಶೇಷ ಕಳವಳವೂ ಕಂಡು ಬರುವುದಿಲ್ಲ. 
ಮಸ್ತು ಶಃ ಈ ಅನಾಚಾರಗಳಿಂದ ಧಾರ್ಮಿಕ ನಾಯಕರು ಜಾರಿಕೊಳ್ಳುವಂತಿಲ್ಲ. 
ಅವರ ಮೌನ ಸಮ್ಮತಿ ಮತ್ತು ಒಪ್ಪಿಗೆಯಿಂದಲೇ ಇಂತಹ ಅನಾಚಾರಗಳು 
ನಡೆಯುತ್ತಿವೆ. ಹಲವೊಮ್ಮೆ ತಲಾಕ್‌ನ ಹಕ್ಕನ್ನು ದುರುಪಯೋಗಿಸುತ್ತಿರುವ 
"ದುರುಳರಿಗೆ ಶೋಷಕ ವಿದ್ವಾಂಸರೇ ಕುಮ್ಮಕ್ಕು ನೀಡುತ್ತಾರೆ. 

ಕೆಲವೊಮ್ಮೆ ತಲಾಕ್‌ನ ದುರುಪಯೋಗವನ್ನು ತಡೆಯುವುದಕ್ಕಾಗಿ ಜಗತ್ತಿನ 
ಅನೇಕ ಕಡೆಗಳಲ್ಲಿರುವಂತೆ ತಲಾಕ್‌ನ ಅಧಿಕಾರವನ್ನು ನ್ಯಾಯಾಲಯಗಳಿಗೆ 
ನೀಡಬೇಕೆಂದು ಸೂಚಿಸುತ್ತಾರೆ. ಈ ಸಲಹೆಯು ಅಸಮರ್ಪಕ ಮತ್ತು ಅವ್ಕಾವಹಾರಿಕ . 
ಮಾತ್ರವಲ್ಲ ಅಪಾಯಕಾರಿಯೂ ಆಗಿದೆ. ದಾಂಪತ್ಯ ಜೀವನದಲ್ಲಿ ಪಠಿ-ಪತ್ನಿಯರು 
ಅನಿವಾರ್ಯವಾಗಿ ಗೋಷ್ಯವಾಗಿರಿಸಬೇಕಾದ ಹಲವು ರಹಸ್ಕಗಳಿರುತ್ತವೆ. 
ನ್ಯಾಯಾಲಯದ ಮುಂದೆ ಅಂತಹ ಲೈಂಗಿಕ ಹಾಗೂ ಇತರ ಸ್ವಾಭಾವಿಕ 
ಲೋಪದೋಷಗಳನ್ನೂ ದೌರ್ಬಲ್ಯ ಗಳನ್ನೂ ಬಹಿರಂಗವಾಗಿ ಹೇಳಬೇಕಾಗುವುದು. 
ಇದನ್ನು ಇಸ್ಲಾಮ್‌ ಬಲವಾಗಿ ವಿರೋಧಿಸುತ್ತದೆ. ಹಾಗೆಯೇ ಸಂಬಂಧ ಕಡಿಯಲು 
ಪ್ರೇರಕವಾಗಿರುವ ವೈಷಮ್ಮಗಳನ್ನು . ಸಮರ್ಥಿಸಲು ನ್ಯಾಯಾಲಯದಲ್ಲಿ 
ಯಾರಾದರೊಬ್ಬರು ವಿಫಲವಾದರೆ, ಸರ್ವಥಾ ಅಸಹ್ಯವಾಗಿರುವ ಸಂಬಂಧವನ್ನು 
ಅನಿವಾರ್ಯವಾಗಿ ಮುಂದುವರಿಸಬೇಕಾಗುವುದು. ಅಂತಹ ದುರವಸ್ಥೆಗೆ ಯಾರನ್ನೇ 
ಆಗಲಿ ದೂಡುವುದು ಸರಿಯಲ್ಲವಷ್ಟೆ. 

ಈ ಹಿನ್ನೆಲೆಯಲ್ಲಿ ಸಂಧಾನ ಪ್ರಯತ್ನಗಳ ಉಸ್ತುವಾರಿ ವಹಿಸುವ ಇಸ್ತಾಮೊ 
ಕುಟುಂಬ ನ್ಯಾಯಾಲಯಗಳನ್ನು ಪ್ರತಿ ಮೊಹಲ್ಲ; ಗಳಲ್ಲಿಯೂ ಸ್ಥಾಪಿಸಿ, ಅವುಗಳ 


40 ಕ್‌ ತೆಲಾಕ್‌ 


ಪ್ರಯತ್ನ ವಿಫಲಗೊಂಡ ಬಳಿಕ ತಲಾಕ್‌ ನೀಡಬೇಕೆಂಬ ನಿಬಂಧನೆಯನ್ನು 
ಹೇರುವುದು ವಿದ್ವಾಂಸರು ಆಲೋಚಿಸಬೇಕಾಗಿದೆ. ಅದೇ ವೇಳೆ ಇಲ್ಲಿ ಇನ್ನೊಂದು 
ವಾಸ್ತವಿಕತೆಯನ್ನು ನಾವು ಗಮನದಲ್ಲಿಡಬೇಕು. ಅಭಿರುಚಿಗೆ ತಕ್ಕಂತೆ ಪತಿ- 
ಪತ್ನಿಯರನ್ನು ಬದಲಾಯಿಸಲು ಅನುಮತಿಸುವ ಕಮ್ಮೂನಿರುಮ್‌ಗಾಗಲೀ, ವಿವಾಹ 
ವಿಚ್ಛೇದನವನ್ನು ವಿನೋದವೆಂದು ಪರಿಗಣಿಸುವ ಪಾಶ್ಚಾತ್ಯ ಭಂಡವಾಳೆಶಾಹಿತ್ಯ ۔‎ 
ಕ್ಕಾಗಲೀ ಮುಸ್ಲಿಮ್‌ ಸಮುದಾಯದ ಅರೋಚಕ ವಿವಾಹ ವಿಚ್ಛೇದನವನ್ನು 
ದೂಷಿಸುವ ನೈತಿಕ ಹಕ್ಕಿಲ್ಲ. ಭಂಡವಾಳೆಶಾಹಿ ಮತ್ತು ಕಮ್ಯೂನಿಸ್ಟ್‌ ಜಗತ್ತಿನ 
ವಿವಾಹ ವಿಚ್ಛೇದನದ ಕಾರಣಗಳು ಹಲವೊಮ್ಮೆ ವಿಚಿತ್ರವಾಗಿರುತ್ತದೆ. 
ಅಮೇರಿಕದ ಓರ್ವ ಹೆಣ್ಣು ಪತಿಯ ಉಡುಪು ತನಗೆ ಮೆಚ್ಚು ಗೆಯಾಗು 
ವುದಿಲ್ಲವೆಂಬ ಕಾರಣಕ್ಕೆ ವಿಚ್ಛೇದನ ನೀಡಿದ್ದಾಳೆ. ಅಲ್ಲಿನ ಓರ್ವ 'ಪುರುನ್ನು 
ಸುಂದರಿಯಾದ ತನ್ನ ಪತ್ನಿಯ ನಾಯಿಯು ರಾತ್ರೆ ಸದಾ ಬೊಗಳುತ್ತಿರುವುದನ್ನು 
ವಿಚ್ಛೇದನದ ಕಾರಣವಾಗಿ ಸೂಚಿಸಿದ್ದಾನೆ. ಚಿಕಾಗೋದ 19 ವಯಸ್ಸಿನ ಓರ್ವ. 
ಹೆಣ್ಣಿನ ವಿವಾಹ ವಿಚ್ಛೇದನಕ್ಕೆ ಆಕೆಯ ಕೃಶ ದೇಹವೇ ಕಾರಣವಾಯಿತು. 
ನ್ಯೂಮಿಲೆಂಡ್‌ನ ಓರ್ವ ತರುಣ ಹಲವು ಸಂಕಷ್ಟಗಳನ್ನು ಸಹಿಸಿ ತನ್ನ 
ಪ್ರೇಯಸಿಯನ್ನು ವಿವಾಹವಾದ. ಆದರೆ ಮೊದಲ ರಾತ್ರಿಯೇ ತನ್ನ ಲೈಂಗಿಕ 
ಬೇಡಿಕೆಗಳನ್ನು ಪೂರೈಸಲಿಲ್ಲ ವೆಂದು ಮರುದಿನ ಆಕೆಯನ್ನು ತೊರೆದ. 
(ವಿವಾಹ ಅಧ್ಯಯನ ಪುಟ: 251-253) 
ಹಾಗಿದ್ದರೂ ಅವೆಲ್ಲವೂ ಮುಸ್ಲಿಮರು ವಿವಾಹ ವಿಚ್ಛೇದನ ಹಕ್ಕನ್ನು ದುರು 

ಪಯೋಗಿಸುವುದಕ್ಕೆ ಸಮರ್ಥನೆಯಾಗುವುದಿಲ್ಲ. ತಲಾಕ್‌ನ ನೈಜ ಉದ್ದೇಶವನ್ನು 
ಸಮಾಜಕ್ಕೆ ಕಲಿಸಿ, ಅದರ ದುರುಪಯೋಗದ ತಡೆಗಾಗಿ ಸಮಾಜವೇ ಸರಿಯಾದ 
ಮಾರ್ಗಗಳನ್ನು ಕಂಡು ಹಿಡಿಯಬೇಕು. ಯಾಕೆಂದರೆ "ಧರ್ಮಬದ್ಧವಾಗಿರುವ 
ವಿಷಯಗಳಲ್ಲಿ " ವಿವಾಹ ವಿಚ್ಛೇದನವು ಅಲ್ಲಾಹನಿಗೆ ಅತ್ಯಧಿಕ ಅರೋಚಕ 
ವಿಷಯವಾಗಿದೆ.” (ಅಬೂದಾವೂದ್‌, ಇಬ್ಬುಮಾಜಃ ಹಾಕಿಮ್‌) . 


ರಾರ 


